Approved by the Department of Public Instruction 


ಕರ್ನಾಟಕ ಸಳಟ್‌ ಮತ್ತು ಗಡ್‌ 
_ THE KARNATAKA SCOUT AND GUIDE 


Vol. 61 JUNE 1978 No. 3 


ಸ ~ | J y - ap 
S BKAu SK 
eer 


Fig. 1: GATEWAY AT KONDAJJI 


THE KARNATAKA SCOUT AND GUIDE 


Vol. 61] JUNE 1978 [No. 3 


WISE WORDS 
WHOEVER RESTS, RUSTS 


— a German Idiom. 


BUILDERS — When we build, let us think that we build forever. Let it not be for 
present delight nor for present use alone. Let it be such work as our descendants will 
thank us for, and let us think, as we lay stone by stone, thata time is to come when those 
stones will be held sacred because our hands have touched them, and that men will say 
as they look upon the labour and wrought substances of them, “See! This our Fathers 
did for us.” 

— John Ruskin. 


EDITORIAL 


JUNE — Schools are re-opened. Let us work with all earnestness and send a good 
Scout / Guide contingment to the 8th National Jamboree, at Madras — details in 
this issue. 


LEST WE FORGET: Prof. ೧. Sivashankar, former Chief Commissioner (Scouts) India, 
who passed away on 23-6-1976. We remember his services to the Movement over the 
years past. 


GONE BUT NOT FORGOTTEN: Olave, Lady Baden Powell, Chief Guide of the World 
who was Called to higher service on 25-6-1977. We remember her with silent prayer. 


a ಾನಗಾಘಾ /)ಸೂಕಾಗಾಗರಗಾಗಾ ಕಾಘಣಘ)/)ಘಗೂ ಅಉಾಹಾಕಾಣಗಗಣಾಗಾಗಸ್ವಸಾಸಾಣಾಣ್ಸಾಣ ೫: 


A Correction 


in the Obituary note about Sri A. N. Rama Rao, in the last issue of our magazine 
that Sri A. N. Rama Rao was the leader of Mysore contingent to the Moisson Jamboree 
in 1947. It was Col. V. K. Sundaram, M. C. who was the leader of the Mysore 
Contingent and also Medical Officer of the All India Contingent. Sri A. N. Rama Rao 
was taken by Col. V. K. Sundaram as his assistant. 


OO 


The Gateways of 


Kondajj 


1 Camp 


It was almost six months ago, when 
our State Chief Commissioner Mr. Kondajj! 
Basappa came across a magazine illustra- 
tion of a gateway stout logs of wood, that 
he suggested that we have a similar gate- 
way for our camping and training centre 
near Kondajji Village in Harihar Taluk. 
After aseries of consultations and discus- 
sions with the officers of the State Head- 


quarters, it was decided to entrust the 


work of designing the gateway and super- 
vising its construction to Dr. S. B. Kausik, 


Fig. 2: 


THE SECOND GATEWAY 


Headquarters Commissioner (Research and 
Development), who had, many years ago, 
designed the now familiar gateway, the 
Jaya Gateway at Besant@&ark in Dodballa- 
pur. Dr. Kausik prepared two alternate 
designs and also suggested that balagi 
poles be used, as in the case of the Jaya 
Gateway. One ofthe two designs was 
finally selected. Work on the project started 
soon afterwards, first by correspondence 
with and later by personal visits to the 


‘concerned officials of the Karnataka State 


Forest Industries 
Corporation, both at 
their main office in 
Bangalore and their 
office at Shimoga 
where they have their 
"| timber yard. The Cor- 
at poration undertook 
1 to supply the requir- 
PEE ed lengths of balagi 
poles at their cost 
A | price for, two gate. 
| il ways, for by now, 
| 


it was decided to 


WW have a second gate- 
ae | way in addition to 
| (| | the main one (Fig. 1:* 
J. ib The main gateway; 

SN aun Fig. 2; The second 


gateway). Dr. Kausik 
* (Refer Cover Page) 


prepared a design for this second gate- 
way also. 


.It would be of interest to present 
here certain technical data relating to the 
two gateways. Both have four 5 metres 
high upright poles, two on each side, the 
butt ends of which are sunk in one metre 
deep pits in the ground. In addition, the 
main gateway has outer and inner exten- 
sions from the main uprights on either 
side (Fig. 1), is slightly larger in size and 
is also more elaborate in its construction. 
It has many as eighteen joints which are 
secured together firmly by long bolts and 
nuts. The second gateway (Fig. 2) is 
slightly smaller in size and also simpler in 
its structural details, with only six joints. 
The main uprights and all the other lengths 
of poles used inthe construction of the 
two gateways have a diameter varying 
from 22 to approximately 30 cms. The 
longest horizontal spars of poles used in 
the construction are the topmost ones 
Spanning the entire width of the gateways. 
The main gateway has an overall span of 
6 metres between the main uprights and 
a clearance of 4.5 metres, while the second 
smaller gateway has a span of 5 metres 
beween the outer uprights and a clearance 
of 4.5 metres. Both the gateways have 
a vertical clearance of 4.25 metres or 
about 14° to allow easy passage for heavily 
loaded lorries and buses. This is an 
improvement over the Jaya Gateway of 
Besant Park. ; 


A brief reference may be made here 
to the method of securing the joints of 
the gateways firmly together. Three differ- 
ent possibilities were discussed, includ- 
ing the simplest and most usual one of 


using iron clamps and bolts as was origi- 
nally contemplated, but it was finally 
decided, after some preliminary experi- 
ments, that it would be best to use only 
bolts and nuts, as the use of clamps would | 
it was thought, mar the appearance of the 
finished structures. It must be said to the 
credit of Mr. Shivaji Rao Girimaji, Secre- 
tary, District Association, Shimoga, thanks 
to his practical knowledge of workshop 
methods and techniques, that the problem 
of securing the joints was satisfactorily 
overcome. 


Both the gateways are surmounted 
by a 0.65 metre high Scout-Guide emblem 
of the Bharat Scouts and Guides associa- 
tion fabricated from 0.6 cm. thick, 2.5 cm., 
wide wrought iron strips bent into shape, 
welded together and painted golden 
yellow. 


After completing all the prelimina- 
ries for the project, the State Headquarters 
team consisting of Messrs. A. D. 
Anandan and S. Audikesavalu, the State 
Secretary and the State Organising Commis- 
sioner (S), respectively, accompanied by 
Dr. Kausik proceeded to Shimoga on the 
28th May. The team inspected the creosote 
treated balagi poles at the timber yard. 
of the ಓ. 5. ೯,1. ೮. and arranged for their 
transport to the Kondajji Camp site. At 
Shimoga, a local team consisting of the 
members of the District Association, 
namely, Messrs. Girimaji, Umakanth, 
F. J. Anthony Cruz of Bhadravathi ‘and 
H. Dattathri joined in the venture and 
undertook, the work of getting proper 
lengths of bolts and nuts prepared 
locally and the transport of the balagi 
poles, together with all tools and equip- 


ment required for the work of erecting 
the gateways. The State Headquaters 
team proceeded thereafter to the camp site 
to get the locations for the gateways 
marked out and the pits dug and made 
ready for the construction work. 


The poles and all materials arrived 
by lorry atthe work spot at Kondajji Camp 


at 12.30 a.m.on the night of 30/31st May, . 


along with the team from Shimoga. The act- 
ual construction work started on the morn- 
ing of the 31st May soon after breakfast 
and by now yet another Scouter, Mr. M. 
Halagappa of Chikmagalur also joined 
the project team. The erection of the 
gateways proceeded briskly throughout the 


day until late in the night, with brief 


breaks for lunch and tea, and continued 
over the next day. The project was 
completed by late afternoon ofthe 1st 
June 1978 and the two gateways stood in 
their respective locations, the main one 
opposite the B. P. Bhavan, the guest house 
of Kondajji Camp built through the muni- 
ficence of Dharmarathnakara Rajanahally 
Maddurayappa, the well-known philan- 
thropist of Davangere, and the second 
further down along the thoroughfare on the 
far side of the camp site, where it also 
serves as an exit gateways. 


In conclusion, it must be added here 
that the gateways project proved to be a 
great adventure. |! wasa hard job handling 
the heavy balagi poles and . placing 


them in correct positions, but all the 
members involved in this operation worked 
together and displayed sucha fine team 
spirit; all hands joined most ungrudgingly 
in this venture with a will to accomplish 
the task undertaken, each member of the 
team giving of his best in his own way. 
Here was something done, something 
achieved, as a labour of love, so that 
Scouts and Guides in their hundreds and 
thousands may pass through these gate- 
waysto enjoy the delights of camping in 
Surroundings where, from every angle, 
they could witness an endless variety of 
pleasing and picturesque landscapes, each 
one fit for an artist's canvas. 


It is pleasant to end this account of 
the Gateweys Project at Kondajji Camp 
with a brief reference to the formal open- 
ing of the gateways on the 2nd June 1978 
by Mr Margada Mallappa, Minister for 
Health, Government of Karnataka, during 
his official visit to the Kondajji village 
and the Leprosorium beyond the camping 
centre. Every one was happy and most 
appreciative of the work that was accompli- 
shed and no one seemed was more happy 
than our State Chief Commissioner that his 
dream of a gateway for the camp had 
come to reality. He stayed in camp during 
the entire period and offered most whole- 
some comments and helpful suggestions 
at every stage of the project. 


Contributed by the Project Team. 


RHYMES FOR BULBULS by Smt. Mythily Sampath, Hon. State Trg. Commissioner 
(Guides) with a FOREWARD by Sri V. P. Deenadayalu Naidu, State Commissioner 
Scouts cum Chairman of the Publication Committee is a small booklet, illustrated fully, 
which every Flock Leader should possess, Price Rs. 1-20 can be had of the equip dept., 


at our State Headquarters or Guide Section. 


Your Invitation to Iran 


The XV World Scout Jamboree will be 
held in Iran from July 15 to July 23, 1979. 


Twenty-five thousand ‘Scouts’ and 
their ‘Scouters’ are expected to attend from 
114 countries around the world. 


Jamboree Site: 


The Jamboree will be held at the Omar 
Khayyam Scout Camp near Neishaboor 
in North-East Iran. The OK Camp (as it 
is called by Iranian Scouts) has under- 


gone tremendous development in the past 


few years—since the World Conference 
at its meeting in Nairobi, Kenya, in 
1975, approved Iran's bid to host the 
Jamboree. 


The camp lies between a desert and 
the range of mountains that separates Iran 
from Russia and Afghanistan. Iranian 
Scouts have donea fantastic amount of 
work on this 1,000 hectare (2,700 acres) 
camp. They have cleared, by hand, rocks 
from the campsites, brought in soil and 
seeded the sites. They have planted almost 
half-a-million trees. They have developed 
their own orchard and vineyards and have 
started a tree nursery at the camp. 


All of this required a constant source 
of water—so three dams were built in the 
nearby mountains to catch and retain the 
spring run-off. Canals carry this waterto 


4 


man made lakes—a lake for boating anda 
lake for fishing. 


There are other features at the camp 
such as Olympic-sized swimming pools, 
volleyball and basketball courts and a 
meditation area. Many other permanent 
facilities have been added to the site to be 
used by the Jamboree. 


The Jamboree for Cultural 
Development: l 


This is the theme of the Jamboree— 
and it is a most appropriate theme. The 
Jamboree logo has Arabic script at the top 
and the four symbols at the bottom of this 
script give the Iranian year—2538. 


Iranin crafts and skills will be taught 
atthe Jamboree. Two gymnasium-sized 
halls will be the Jamboree cultural centre— 
a place where visiting Scouts can learn a 
variety of Iranian crafts and skills. 


Scouts will have the opportunity to 
visit Neishaboor and Mashad—two nearby 
cities. On the tour they will see villages 
that look like a page out of history. They 
can visit the tomb of Omar Khayyam in 
Neishaboor. 


There are a variety of shrines and 
mosques in these cities. The mosaics and 
architecture have to be seen to be believed. 


ಕಾಜು 


Camera Buffs will probably be too busy 
recording these beautiful sights to really 
look around and see them. 


Program 
Highlights: 


The Jamboree program will include 
the traditional pegeantry associated with 
World Jamborees. Scouts in native dress, 
dancing, folk dance and singing their 
countries’ songs .make a Jamboree the 
equivalent of atour of the world. 


There will be time to meet Scouts from 
around the world, to participate with them 
in athletic events and in Scout skills. There 


will be water sports—swimming, boating 


and fishing. Sharing in the Jamboree 


COMING EVENTS! 
CAMPS AT BESANT PARK 


|. Preparatory Camp for President's 
Scouts, and President's Rovers — 
Date: 12th to 16th July 1978. 

ll. Pre-Himalaya Scout Wood Badge 
Camp date: 5th to 13th August 1978. 

ll]. Pre-Himalaya Cub Wood Badge Camp 
date: 7th to 13th August 1978. 

IV. “PACK HOLIDAY” at Shimoga during 
November 1978. 
The State Headquarters will provide 

Boarding and Lodging. Apply to State 

Headquarters well in time. 


community service project will mean that 
close to a million more trees will be 
planted in and around the campsite. 


One of the highlights will be the 
introduction to Iranian food. One meal— 
each day will feature Iranian food. To 
help troops with the preparation, arrange- 
ments have been made for an Iranian to 
show them howto prepare it. Other meals 
will be more familiar to Canadian palates. 


Climate: 


This part of Iran can be hot during the 
day—the temperature should range bet- 
ween 32° and 38° Celsius. Evenings are 
coo! enough to make a sweater or wind 
breaker desirable. 


Are you a Rover/Ranger (above 
teenage) or Scouter/Guider Inte. 
rested in humour? 


Then you are the person we are 
looking for 


Please write to: 


B. R. Shridhara, Scouter 
39, Rangappa Street, 
Chikkamavalli, 
BANGALORE-560 004. 


PLEASE NOTE 


The Prospective President’s Guides/President’s Rangers Camp will be held at 
‘Kondajji Camping Centre’, from 18th to 23rd July 1978. 


Eligible Guides and Rangers to register their names by 30th June 1978. 


HAMIDA RAHAMAN, 
State Organising Commissioner (G). 


5 


8th National Jamboree 


You will be happy to know that the 


8th National Jamboree of the Bharat 


Scouts and Guides, India, will be held at 
Madras, from 18th to 22nd January 1979. 


The details of the Jamboree are as 
follows:— 7. 


The Venue: 


'" Maraimalai Nagar, New Town, near 
Tambaram, Madras, Tamilnadu. 


It is situated in the National Highway from 


Madras to Tiruchy, at a distance of 45 kms. 
from Madras. The nearest Railway Station 
is “KATTANKOLATHUR” on the Southern 
Railway metre gauge from Madras Park 
Station and Egmore Station. 


Dates: 


The Jamboree will be held from 18th to 
22nd January 1979 (both day inciusive). 


The Theme: 


The theme of the 8th National Jamboree is 
FOR COMMUNITY DEVELOPMENT. 


Eligibility: 
Only Second Class Scouts and Guides who 
have completed 13 years of age and have 


earned four Special Proficiency Badges 


6 


and a Camper's Badge and ability to cook 
food for the patrol are essential. 


What Jamboree 
Offers: 


1) Opportunity to renew old friendships 
and make new friends. 


2) Facility to display 50001 and Guide 
knowledge and skills in Camp-craft. 


3) Participation in Scout and Guide- 
craft activities to attain the prescribed 
standard. 


4) Opportunity for display of skills in 
Skill-O—Rama. | 


5) Scope for demonstration of physical 
skills, skills in Pioneering Projects. 


6) Participation in Camp Fires, Folk 
Songs and Folk Dances. 


7) Facility for display of the cultural 
heritage of the respective States 
through Pageants. 


8) Participation in National Integration 
games. 


9) Participation in Patrol Leaders’ 
Forum,.Scouters’ and Guiders’ Con- 
vention, Re-union of Himalaya Wood 
Badge Holders, and 


10) The practice of Scout and Guide 
principles in accordance with the 
Promise and Law. 


Exhibition of Scout and Guide 
Handicrafts: 


Scouts and Guides and Scouters are 
specially invited to display their Handicrafts 
at the Exhibition. 


Sight Seeing: 


Sight seeing trips to places of interest and 
importance in and around Madras will be 
arranged for the benefit of participants on 
request and at their expense. 


Exhibition of Handicrafts 
and Hobbies: 


An Exhibition of Handicrafts and Hobbies 
prepared by Scouts and Guides in their 
units will be arranged. Articles duly label- 
led and certified by the Leader as prepared 
by the Scouts and Guides will be exhibited 
for display at the Exhibition. They will be 
returned on the conclusion of the 
Jamboree. 


Skill-O-Rama: 


A separate place will be earmarked within 
the Jamboree Campus for the display of 
various skills and feats learnt by the Scouts 
and Guides and Scouters and Guiders 
every day at the appointed time. 


Village Fair: 


‘The special feature of the 8th National 
Jamboree is the Village Fair. Each State 


Contingent is expected to arrange a Village 
Fair within its own camp area where they 
will depict typical village life and activity. 


Folk Dances and Folk Songs Festi- 
val and Special Programmes : 


The contingents are requested to come 
Prepared for participation in Folk Songs 
and Folk Dances, the Pageant show, 
Grand Camp Fire and Grand Display. 


Fees: 


Each participant will have to pay a Registra- 
tion fee of Rs. 20 and Development fee of 
Rs. 5. 


Besides the Registration fee of Rs. 25 
per head, each participant will have to 
meet travelling expenses, food expenses, 
etc., the details are: | 


Train fare from Bangalore to campsite and 


back: approximately .. Rs. 25-00 
Food expenses .. Rs. 30-00 
Other expenses .. Rs. 20-00 
Registration fee NERS * 25-00 

Total ... Rs. 100-00 


—— + 


The District Associations are requested 
to inform the State Headquarters, the 
number of Scouts, Scouters, Guides, 
Guiders, who are participating in the 
Jamboree by 15th JULY 1978. Further 
particulars will be sent soon after we hear 
from the National Headquarters. 


Participation of Karnataka Scout/Guide Contingent 
in the 17th National Integration Camp 
at Pachmari from [Ith May to 


25th May 1978 


The Karnataka Contingent consisting 
of 6 Guides of Bahadur Guide Group of 
Bangalore North, with Miss Navamani, 
Guider, Mithralaya Girls’ High School as 
Leader, left for Pachmari on 9th morning. 
We were joined by the Scouts of Kolar with 
their Scout Master, Mr. W. E. S. Kumar. 


We took the Janata Train from Madras. 


The train was like a jumbo, so we called 


it as ‘Janata Jumbo’, but as guides we 
kept smiling throughout the difficulties 
and inconveniences which were expected 
in a long journey. 


We passed through Andhra Pradesh 
and Maharastra. We reached Itarsi on 13th 
morning at 7 a.m. We hada good cup of 
tea, got the train to Pipariya at 8-30 a.m, 
and reached Pipariya at 11-30 a.m., by 
12 noon. We got the bus to Pachmari and 
reached camp by 3 p.m. The journey by 
us was wonderful! It passed throughout 
ghat section. We enjoyed natural scenery. 
It was wonderful. We were welcomed 
heartily on our arrival! 


We were lead to our respective tents. 
We had full day activities with good food 
and nice friends. We made friends with ail 
and exchanged views and opinions about 


Our movement and the importance of 
National Integration. 


b 
è 


We had “ Karnataka Day“ on 15th. 
It came out well as we had expected it to 
be because of team spirit and able guidance 
of our leaders. ತ 


We had other days like ‘Hariyana Day’ 
'K. V. S. Day’, etc. on 23rd. We had a 
camp fire where the Governor of Madhya 
Pradesh had been invited to grace the 
camp fire. Almost all the states partici- 
pated in it. On 24th night we had the 
Grand Camp fire, to which Mrs. Lakshmi- 
Mazumdhar, National Commissioner, 
graced the camp fire. Our programme, 
‘Cedarana Dance’ was appreciated by all. 
We left the camp on 25th morning after 
receiving our certificates and badges from 
Mrs. L. Mazumdar. 


Again we got the bus which took us 
to Pipariya where we got Ganga Cauvery 
direct to Madras at 7 p.m. 


We reached Madras at 8.30 p.m. on 
26th and we reached Bangalore by 6 p.m. 
safely. What a wonderful journey and 
experience we had during our stay at 
Pachmari ! 


FROM THE STATE HEADQUARTERS... 


__ The following will be the criteria for 
the payment of Honorarium for the year 
1978-79: 

The unit must have attained the follow- 
ing standard :— 


Cubs: 

| a) Tenderpad SO 
b) One Star 50% 
c) Two Star 15-20% 
d) Leaping Cub 0-05% 

Scouts: 
a) Tenderfoot 30% 
b). Il Class 50% 
c) = f€lass 15-20% 
d) President’s 

Scouts 0-05% 


Il. The Scouter should have undergone 
at least the Pre-Himalaya Wood Badge 
Course of the concerned section, Or 
should have completed Himalaya 
Wood Badge, Part | or || or both. 


III. Should have put in at least two years 
warranted service. 


Activities : 

a) Should have conducted at least 32 
Pack meetings/Troop meetings during 
the year. 


b) One Pack Holiday for Cubs and one 
Annual Camp for Scouts. 


c) 4 Outings for Cubs/conducted monthly 
Hikes for Scouts. 


d) The Unit/Scouter have participated 
either in the L. A./D. A./or in State 
Level activities. 


e) The units should send monthly reports 
of their activities to the District Asso- 
ciation every month (before 10th of 
every succeeding month). 


The Secretaries of the District Associa- 
tions are requested to inform all the Cub 
Masters and Scout Masters about the 
criteria for the payment of Honorarium for 
the year 1978-79 well in time to avoid 
disappointment. 


Visit of Sri K. R. Ramachandran, 1.A.S., to Besant Park, 
Doddaballapur 


Sri K. R.° Ramachandran, A.S. 
Commissioner and Secretary of Social 
Welfare and Lebour Department with State 
Chief Commissioner, Bharat Scouts and 
Guides and Joint State Secretary visited 
Besant Park, on 30th April ‘78 to see the 
participants of the Holiday Camp for the 
Handicapped in action. He was very much 
impressed by the activities presented by 
the participants (mentally ill and blind) 
and appreciated the efforts of Bharat Scouts 
and Guides in extending the benefits of 
Scouting and Guiding to them. He also felt 


the need of bringing the children of Back- 
ward Community Hostels and Institutions 
under the fold of Scouting and Guiding as 
it wouid help them to grow up to be good 
and disciplined citizens. Inthe course of 
his speech, he assured us of his full 
co-operation to Bharat Scouts and Guides 
to achieve the above object. 


State Chief Commissioner also 
addressed the campers and praised their 
performance. Joint State Secretary pro- 
posed a vote of thanks. 


ಸ್ಕೌಟ್‌ ಎಂಡ್‌ ಗೈಡ್‌ 


ಇಂದಿನ ಯುಗದಲ್ಲಿ ಅನೇಕ ಸಂಘ ಸಂಸ್ಥೆ ಗಳಿದ್ದರೂ 
ಎಲ್ಲವೂ ವಿಶ್ವ ಸಂಸ್ಥೆಯಾಗಿಲ್ಲ. ಆದರೆ ವಿಶ್ವ ಸಂಸ್ಥೆ 
ಆಗಿರುವದರಲ್ಲಿ ಸ್ಕೌಟೂ ಒಂದು. ಯಾವುದೇ ಒಂದು 
ಸಂಘ ಸಂಸ್ಥೆಯನ್ನು ಕಟ್ಟಬೇಕಾದರೆ ಅನೇಕ ಜನರ 
ಸಹಾಯ, ಶ್ರಮಗಳು ಅಗತ್ಯವಾದದ್ದು. ಅದೇ ರೀತಿ 
ಈ ಸ್ಕೌಟ್‌” ಸಂಸ್ಥೆಯನ್ನೂ, ಹುಡುಗಿಯರ “ಗೈಡ್ಸ್‌” 
ನ್ನು ಕಟ್ಟಲು ಅಥವಾ ಪ್ರಾರಂಭಿಸಲು ಲಾರ್ಡ್‌ ಬೇಡನ್‌ 
ಪೋವೆಲ್‌ ಮತ್ತು ಅವರ ಪತ್ನಿ ಓಲೇನ್‌ ಬೇಡನ್‌ 
ಪೋವೆಲರೂ ಮತ್ತು ಅನೇಕ ಹಿರಿಯರೂ ತರುಣರೂ 
ಶ್ರಮವಹಿಸಿದರು ಎನ್ನಬಹುದು. 


ಸ್ಕೌಟ್‌ ಚಳುವಳಿಯನ್ನು ಪ್ರಪಂಚದ ಎಲ್ಲಾ ದೇಶ 


ಧರ್ಮಗಳಿಗೆ ಅನ್ವಯಿಸುವಂತೆ, ಆಧುನಿಕ ರೀತಿಗಳಿಗನು 
ಸಾರವಾಗಿ ಆರಂಭಿಸಿದವರು ಲಾರ್ಡ್‌ ಬೇಡನ್‌ ಪೋವೆಲ್‌ 
ರವರು. ಇವರು ನಮ್ಮ ಭಾರತ ದೇಶದಲ್ಲಿ ಅನೇಕ 
ವರ್ಷಗಳ ಕಾಲ ಸೇನಾಧಿಕಾರಿಗಳಾಗಿದ್ದರು. ಉತ್ತಮ 
ಪ್ರಖ್ಯಾತ ಯೋಧರೂ, ಬರಹಗಾರರೂ ಮತ್ತು ಗ್ರಂಥ 
ಕರ್ತರೂ ಆಗಿದ್ದರು. ಕ್ರೀಡಾಭಿಮಾನಿಗಳು. ಇವರು 
1898ರಲ್ಲಿ “ಎಯಡ್ಸ್‌ ಟು ಸ್ಕೌಟಿಂಗ್‌ ಎಂಬ ಪುಸ್ತಕ 
ವನ್ನು ಬರೆದರು. ಇದರ ವಿಷಯಗಳನ್ನು ವಿದ್ಯಾರ್ಥಿ 
ಗಳಿಗೆ ಹೇಳುತ್ತಿದ್ದರು ಮತ್ತು ಅವರನ್ನು ಉತ್ಸಾಹೀ 
ತರುಣರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದರು. ನಂತರ 
1907ರಲ್ಲಿ ಬ್ರೌನಸೀ ದ್ವೀಪದಲ್ಲಿ ಪ್ರಾಯೋಗಿಕ ಶಿಬಿರ 
ವೊಂದನ್ನು ಏರ್ಪಡಿಸಿದರು. 1908ರಲ್ಲಿ “ಸ್ಕೌಟಿಂಗ್‌ 
ಫಾರ್‌ ಬಾಯ್ಸ್‌? ಪುಸ್ತಕವನ್ನು ಬರೆದರು. 
ಪ್ರಭಾವಿತರಾದ ಉತ್ಸಾಹೀ ಬಾಲಕರು ಸ್ಕೌಟ್‌ ಚಳುವಳಿ 
ಯನ್ನು ಪ್ರಾರಂಭಿಸಿದರು. ಈ ಸ್ಕೌಟು ಚಳುವಳಿ 
ಅಲ್ಪಾವಧಿಯಲ್ಲಿಯೇ ವಿಶ್ವದ ಮೂಲೆ ಮೂಲೆಗೂ 
ಹಬ್ಬಿತು. ಈಗ ಅದು ಜಗತ್ತಿನ ಎಲ್ಲಾ ನಾಗರಿಕ ರಾಷ್ಟ್ರ 
ಗಳಲ್ಲೂ ಪ್ರಸರಿಸಿದೆ, 


10 


ಇದರಿಂದ 


ಅದೇ ರೀತಿ ಭಾರತದಲ್ಲೂ ಪಂಡಿತ ಮದನ 
ಮೋಹನಮಾಳವೀಯ ಮತ್ತು ಡಾ| ಆನಿಬೆಸೆಂಟ ರಾಷ್ಟ 
ನಾಯಕರು ಅನುಪಮ ಶ್ರದ್ಧೆ ಮತ್ತು ಸ್ಫೂರ್ತಿಗಳಿಂದ 
ಕ್ರಿ. ಶ॥ 1913ರ ವೇಳೆಗಿಂ ತ ಮೊದಲು ಈ ಚಳುವಳಿ 
ಯನ್ನು ಪ್ರಾರಂಭಿಸಿದ್ದರು. ನಂತರ ದೇಶದ ಎಲ್ಲಾ 
ಭಾಗಗಳಲ್ಲಿಯೂ ಹರಡಿ ಸುಮಾರು 1914ರ ವೇಳೆಗೆ 
ಭಾರತದಲ್ಲಿಯೂ ಸ್ಕೌಟ್‌ ತನ್ನ ಕಾರ್ಯವನ್ನು ಪ್ರಾರಂಭ 
ಸಿತು... ದೇಶದ ಎಲ್ಲಾ ವಿದ್ಯಾರ್ಥಿಗಳು ಸ್ಕೌಟು 
ತರಬೇತಿ ತೆಗೆದುಕೊಳ್ಳತೊಡಗಿದರು. 

ಸ್ಕೌಟ್‌ ಆದ ಬಳಿಕ ವಿದ್ಯಾರ್ಥಿಯು ತನ್ನ ಹಿಂದಿನ 
ದಿನಗಳಂತೆ ನಡೆಯಲು ಆಗದು. ಈಗ ಅವನ ಉಪನಯನ 
ಆದ ಬ್ರಾಹ್ಮಣನಂತೆ ಎಂದು ಹೇಳಬಹುದು. ಸ್ಕೌಟಾದ 
ವನು ಪ್ರತಿಜ್ಞೆ, ನಿಯಮಗಳಿಗನುಸಾರವಾಗಿ ನಡೆಯ 
ಬೇಕಾಗುವದು. ಸ್ಕೌಟ್‌ ಆದ ಬಳಿಕ ಅವನು ತನಗಾಗಿ 
ಒಂದು ಯುನಿಫಾರ್ಮ (ಸಮವಸ್ತ್ರ) ನ್ನು ತಯಾರಿಸಿಕೊಳ್ಳ 
ಆ ಬಟ್ಟೆ ಖಾಕಿಯದಾಗಿರಬೇಕು. ಇದೇ 
ಸ್ಕೌಟ್‌ ಆದವನು 


ಬಹುದು. 
ಏಕೆ? ಎಂದು ಪ್ರಶ್ನಿಸಬಹುದು. 
ಯಾವ ಸಂದರ್ಭದಲ್ಲಿ ಎಲ್ಲರ ಸೇವೆಗೆ ಬೇಕಾಗುವವ 


ಎ 
ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆಗ ಅವನು ನಿದ್ರಾಹಾರ 


ಗಳನ್ನು ತ್ಯಜಿಸಿ ಇತರರ ಸೇವೆ ಮಾಡಬೇಕಾಗಬಹುದು. 
ಅಂತಹ ಸಂದರ್ಭಗಳಲ್ಲಿ ಅವನು ತನ್ನ ಬಟ್ಟೆಯನ್ನು ಸ್ವಚ್ಛ 
ವಾಗಿಡಲೆತ್ಲಿಸಿದು, ಅದು ಸಾಧ್ಯವಾಗಲಾರದು. ಆದರೆ 
ಅವನ ಬಟ್ಟೆ ಕಾಕಿಯದಾಗಿದ್ದರೆ ಅದಕ್ಕೆ ಮಣ್ಣು 
ಕಾಣುವುದಿಲ್ಲ. 

ಈಗ ಹೇಳಿದಂತೆ ಸ್ಕೌಟು ಒಂದು ಸಮವಸ್ತ್ರವನ್ನು 
ತಯಾರಿಸಿಕೊಳ್ಳಬೇಕು. ನಂತರ ತನ್ನ ಗುಂಪಿನ ಬಣ್ಣದ 
ತ್ರಿಕೋಣಾಕಾರದ ಸ್ಕಾರ್ಫನ್ನು ಕುತ್ತಿಗೆಗೆ ಧರಿಸಬೇಕು, 
ಅದಕ್ಕೆ ಒಂದು ಉಂಗುರ ಮಾಡಿ ಹಾಕಿಕೊಳ್ಳಬೇಕು. 
ಕೈಯಲ್ಲಿ ಒಂದು ಹಗ್ಗ ಮತ್ತು ಲಾಠಿ ಇರಬೇಕು, ತಲೆಗೆ 


ಒಂದು ಸ್ಕೌಟ್‌ ಬರೆಕೇಪ್‌ ಮತ್ತು ಒಂದು ಊದುವ 
ಸೀಟಿ ಇರಲೇಬೇಕು. 

ಈ ಮೊದಲೇ ಹೇಳಿದಂತೆ ಅವನು ಪ್ರತಿಜ್ಞೆ ಮತ್ತು 
ನಿಯಮಗಳಿಗೆ ಅನುಸಾರವಾಗಿ ನಡೆಯಬೇಕಾಗುವದು. 
ಸ್ಕೌಟ್‌ ಪ್ರತಿಜ್ಞೆ ಏನೆಂದರೆ: 

“ನಾನು ಆತ್ಮಸಾಕ್ಷಿಯಾಗಿ ನನ್ನ ಕೈಲಾದ ಮಟ್ಟಿಗೆ 
ದೇವರಿಗೆ ಮತ್ತು ನನ್ನ ದೇಶಕ್ಕೆ ನನ್ನ ಕರ್ತವ್ಯವನ್ನು 
ಮಾಡುವೆನೆಂದೂ, ಸದಾಕಾಲದಲ್ಲಿಯೂ ಇತರರಿಗೆ 
ಸಹಾಯ ಮಾಡುವೆನೆಂದೂ, ಸ್ಕೌಟ್‌ ನಿಯಮದಂತೆ 


ನಡೆದುಕೊಳ್ಳುವೆನೆಂದೂ, ಪ್ರತಿಜ್ಞೆ ಮಾಡುತ್ತೇನೆ. ಇದ ' 


ರಂತೆ ಸ್ಕೌಟ್‌ ನಿಯಮವನ್ನು ಪಾಲಿಸಬೇಕಾಗುವದು. ಅವು 
1. ಸ್ಕೌಟ್‌ ಗೌರವಾರ್ಹನು. 


Z ,» ನಿಷ್ಕಾವಂತನು. 
Be » ದೈವಭಕ್ತಿಯುಳ್ಳವನು. 
4. , ಎಲ್ಲರಿಗೂ ಸ್ನೇಹಿತನು. 
೨1 ,» ವಿನಯಶೀಲನು. 
6. ,» ಪ್ರಾಣಿಗಳಲ್ಲಿ ದಯೆಉಳ್ಳವನು. 
f: RR =: ರ್ಯವಂತನು. 
8. » ಶಿಸ್ತಿನ ಸಿಪಾಯಿ ಹಾಗೂ ಆಜ್ಞಾ 
ಪಾಲಕನು. 
»» ಮಿತವ್ಯಯಿ. 
10. 55 ಕಾಯಾ, ವಾಚಾ, ಮನಸಾ ಪರಿ 


ಶುದ್ಧನೂ ಈ ಹತ್ತು ಅಂಶಗಳ 

ನಿಯಮವನ್ನು ನಂಬಿ ನಡೆಯಬೇಕು. ಯಾವಾಗಲೂ 
ನಸುನಗುತ್ತಾ ಎಂತವರನ್ನಾದವರೂ ಆಕರ್ಷಿಸಿಕೊಳ್ಳ 
ಬೇಕು. ಇಷ್ಟು ಹೊಂದಿದ್ದು ಮತ್ತು ತಿಳಿದಿದ್ದರೂ 
ಅವನನ್ನು ಸ್ಕೌಟ್‌ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ದೀಕ್ಷಾ 
ಸ್ವೀಕಾರ ಆಗಿ ಒಂದು ಕೋಮಲ ಪಾದ ಪದಕ ಹೊಂದಿ 
ಧರಿಸುವಾಗಲೇ ಆತನು ಸ್ಕೌಟು, ಈ ಪದಕ ಚಿಹ್ನೆಯ 
ಆಕಾರ ಮೂರು ಎಸಳ ನೈದಿಲೆಹೂವಂತಿರುತ್ತಿದೆ. ಇದ 
ರಲ್ಲಿ ಗೈಡ್‌ ಕಳಾವರ ಚಿಹ್ನೆಯೂ ನಡುವೆ ರಾಷ್ಟ್ರ ಸಂಕೇತ 
ವಾದ ಧರ್ಮಚತ್ರವೂ ಇದೆ. ಹೂ ಮತ್ತು ಎಲೆಗಳ 
ಮೂರು ಭಾಗಗಳೂ ಪ್ರತಿಜ್ಞೆಯ ಮೂರು ಭಾಗಗಳಾದ 
ದೈವಭಕ್ತಿ, ಪರೋಪಕಾರ ಮತ್ತು ಸ್ಕೌಟ್‌ ನಿಯಮ 
ಗಳನ್ನು ಸೂಚಿಸುತ್ತವೆ. ಇನ್ನು ಒಂದು ವೈಶಿಷ್ಟ್ಯ ಎಂದರೆ 
ಎಡಹಸ್ತದಿಂದ 


ಸ್ಕೌಟದವನು ಹಸ್ತಲಾಭವನ್ನು ತನ್ನ 
ಕೊಡುತ್ತಾನೆ. ಏಕೆಂದರೆ ಆಫ್ರಿಕಾದ ಮೂಲನಿವಾಸಿಗಳು 


ಹೇಳಿದಂತೆ ""ಗುರಾಣಿಯನ್ನು ಹಿಡಿದು ಆತ್ಮರಕ್ಷಣೆ ಮಾಡಿ 
ಕೊಳ್ಳುವ ಈ ಹಸ್ತದಿಂದ ಆಯುಧವಿಲ್ಲದೆ ಲಾಘವ 
ಕೊಡುವದು ವೀರರ ಸಂಕೇತ.” 

ಸ್ಕೌಟ್‌ ಆದವನು ಬಲಗೈಯ ಮೂರು ಮಧ್ಯದ 
ಬೆರಳುಗಳು ಭುಜಕ್ಕೆ ಸಮಾನಾಂತರವಾಗಿರುವಂತೆ ಅಂಗೈ 
ಮುಂದೆ ಕಾಣಿಸುವ ರೀತಿಯಲ್ಲಿ ಹಿಡಿಯುವದೇ ಸ್ಕೌಟ್‌ 
ಸಂಕೇತ. ಈ ಗುರುತಿನ ನೇರವಾಗಿರುವ ಮೂರುಕೈ 
ಬೆರಳುಗಳ ಪ್ರತಿಜ್ಞೆಯ ಮೂರು ಭಾಗಗಳನ್ನು ಲೋಪ 
ವಿಲ್ಲದೆ ನಡೆಯಿಸಿಕೊಂಡು ಹೋಗುವದಾಗಿ ನೆನಪಿಸು 
ಶಿವೆ. ಸ್ವಾರ್ಥವೆಂಬ ಕಿರಿಬೆರಳನ್ನು, ಆತ್ಮಸಂಯಮವೆಂಬ 
ಹೆಬ್ಬೆರಳಿನಿಂದ ಅದುಮಿ ಹಿಡಿದು ಪರರ ಹಿತಕ್ಕಾಗಿ 
ಕಂಕಣವೃದ್ಧರಾಗಿ, ಟೊಂಕಕಟ್ಟಿ ನಿಂತಿರುವದಾಗಿ ಭಾವಿಸ 
ಬಹುದು. 

ವಂದನೆಯು ಸ್ವಾತಂತ್ರ್ಯ ವಿನಯ ಮತ್ತು ಗೌರವ 
ಗಳ ಲಕ್ಷಣ. ಅವನು ಸ್ಕೌಟಾದ ಯಾರಿಗೇ ವಂದನೆ 
ಮಾಡಬೇಕಾದರೂ ಬಲಗೈನ ಕಿರಿಬೆರಳನ್ನು, ಹೆಬ್ಬೆರಳಿ 
ನಿಂದ ಒತ್ತಿಹಿಡಿದು, ಉಳಿದ ಮೂರು ಬೆರಳನ್ನು Sed 
ವಾಗಿರಿಸಿ ಅವನ್ನು ಬಲಗಣ್ಣು ರೆಪ್ಸೆಗೆ ತಾಗುವಂತೆ ತಂದು 
ಕೊಡಬೇಕು. 

ಈ ರೀತಿ ವಂದನೆ, ಪದಕ, ಗುರುತು ಮತ್ತು 
ಹಸ್ತಲಾಘವಗಳಿಂದ ಜಗತ್ತಿನ ಯಾವ ಮೂಲೆಯಲ್ಲಿಯೇ 
ಆಗಲೀ, ಎಷ್ಟೇ ಅಪರಿಚಿತರಾಗಲೀ, ಅಚ್ಚು ಮೆಚ್ಚಿನ 
ಸಹೋದರರಂತೆ ಸ್ಕೌಟುಗಳು ಒಬ್ಬರನ್ನೊಬ್ಬರು ಕಾಣಲು 
ಅವಕಾಶವಿದೆ. ಇವೇ ಸ್ಕೌಟ್‌ಗಳಲ್ಲಿ ಕಂಡುಬರುವ 
ವೈಶಿಷ್ಟ »» ಸಾಮ್ಯ, ಸೌಭಾಗ್ಯ ಮತ್ತು ಹೊಣೆಗಾರಿಕೆ. 

ಸ್ಕೌಟಿನ ಪ್ರಾರ್ಥನೆ ಮತ್ತು ಇತರ ಪದ್ಯಗಳು. 

ಸಾಮಾನ್ಯವಾಗಿ ನಮ್ಮ ರಾಷ್ಟ್ರಧ್ಧ ಜವನ್ನು ಎಲ್ಲರೂ 
ತಿಳಿದಿದ್ದಾರೆ. ಭಾರತ ಸ್ಕೌಟ್‌ ಗೈಡ್‌ ಧ್ವಜದ ಮತ್ತು ವಿಶ್ವ 
ಸ್ಕೌಟ್‌ ಧ್ವಜದ ವಿಚಾರ ಸಹರಂತೆ ತಿಳಿಯುವದೂ ಅವ 
ಶ್ಯಕ. ರಚನೆಯೊಂದನ್ನು ಬಿಟ್ಟರೆ ಉಳಿಯುವ ರೀತಿ, ನೀತಿ, 
ನಿಯಮಗಳು ಶಿಷ್ಟಾಚಾರ ಮೂರು ಧ್ವಜಗಳಿಗೂ ಒಂದೇ 
ವಿಶ್ವ ಸ್ಕೌಟ್‌ ಧ್ವಜ ನೆರಳು ಬಣ್ಣವಾಗಿರುತ್ತದೆ. 
ನಡುವೆ SAO ಕಮಲ ಇದ್ದು ಸುತ್ತಲೂ ವರ್ತುಲಾಕಾರ 
ದಲ್ಲಿ ಸಮಗಂಟು ಹಾಕಿದ ಹಗ್ಗ ಇರುವದು. ಸಭೆ 
ಸಮಾರಂಭಗಳಲ್ಲಿ ಬಳಸುವಾಗ, ರಾಷ್ಟ್ರಧ್ವಜ, ವಿಶ್ವ 
ಸ್ಕೌಟ್‌ ಧ ಸಜ ಬಳಿಕ ಭಾರತ ಸ್ಕೌಟ್‌ ಗೈಡ್‌ ಧ್ವಜಗಳನ್ನು 
ಕ್ರಮವಾಗಿ ಗೌರವಿಸಬೇಕು. 


ಸ್ಕೌಟುಗಳು  ತಿಂಗಳಗೊಮ್ಮೆಯಾದರೂ ಬೇರೆ 
ಬೇರೆ ಸ್ಥಳಗಳಲ್ಲಿ ಬಂದು ಕ್ಯಾಂಪ್‌ ಮಾಡಬೇಕು. ಅದು 
ಅವರಿಗೆ ಲೌಕಿಕ ಅನುಭವ, ಸ್ಕೌಟು ತಂತ್ರಗಳ ತಿಳುವಳಿಕೆ 
ಅಥವ ಪ್ರಪಂಚದ ಜ್ಞಾನವನ್ನು ತಿಳಿಸಿಕೊಡುತ್ತದೆ. ಇಲ್ಲಿ 
"*ಕ್ಯಾಂಪ್‌ ಫಾಯರು'' ಎಂದು ಮಾಡುವರು ಅಂದರೆ 
ಬಯಲಿನಲ್ಲಿ ಕಟ್ಟಿಗೆಗಳನ್ನು ಸೇರಿಸಿ, ಬೆಂಕಿ ಹತ್ತಿಸಿ, ಅವರ 
ದಿವ್ಯಜ್ವಾಲೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡುವರು. 
ಸ್ಕೌಟುಗಳು ಆಗಾಗ ""ಹ್ಳಾಕಿಂಗ್‌''ನ್ನು ಮಾಡತಕ್ಕದ್ದು. 
ಇದಕ್ಕೆ ಕೆಲವೇ ಘಂಟೆಕಾಲ ಹೊರ ಸಂಚಾರ ಅವಶ್ಯಕ. 
ಮತ್ತು ರಾತ್ರಿ ಬಿಡಾರ ಬೇಕಾಗಿಲ್ಲ. 

ಹೀಗೆ ಸೌಟ್‌ ಎಲ್ಲಾ ರೀತಿಯಿಂದಲೂ ತನ್ನ 
ಆದರ್ಶವನ್ನು ಬೆಳೆಸಿಕೊಂಡ ಬಳಿಕ ಅವನಿಗೆ ಪ್ರಗತಿಗೆ 


ನಿಧನ 


ಬೆಂಗಳೂರು ಮೆಡಿಕಲ್‌ ಶಾಲೆಯ ರೋವರ್‌ 
ಸ್ಕೌಟ್‌ ಲೀಡರಾಗಿ ಅನೇಕ ತರುಣ ವೈದ್ಯರಲ್ಲಿ ನಿಸ್ಪೃಹಸೇವೆ 
ಭಾವನೆ ಬೆಳೆಸಿದ್ದು, ವಿಕ್ಟೋರಿಯಾ ಆಸ್ಪತ್ರೆಯ ಅತ್ಯುನ್ನತ 
Q ed 5 Soa 
ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ, ನಿವೃತ್ತರಾದ ಬಳಿಕ 
ಸಹ ಸೆಂಟ್‌ ಜಾನ್‌ಸ್‌ ಆಂಬುಲೆನ್ಸ್‌ ಅಸೋಸಿಯೇರ್ಷ 
ಅಧ್ಯಕ್ಷತೆ ಮುಂತಾದ ನಾನಾ ಸಂಸ್ಥೆಗಳ ಮೂಲಕ 


ಸಮಾಜಕ್ಕೆ ಸಹಾಯ ಮಾರ್ಗ ದರ್ಶನವನ್ನು ನೀಡುತ್ತಿದ್ದ ; 


ಡಾ| ಪಿ. ಕೃಷ್ಣರಾಯರು ಮೇ. 19ರಂದು ನಿಧನ 


ರಾದರು (78). 
ಬೆಂಗಳೂರು ಉತ್ತರ ಜಿಲ್ಲೆಯ ಆಡಳಿತ ಸಹಾಯಕ 


ಜಿಲಾ ಸ್ಕೌಟ್‌ ಕವೂಷನರಾಗಿ ಅಹರ್ನಿಶಿಯೂ ನಿಷ್ಕಾಯ 


ಸೇವೆ ಸಲ್ಲಿಸುತ್ತಿದ್ದ ಶ್ರೀ. ಜಗನ್ನಾಥರವರು 42ರ ತಾರು 
ಣ್ಮದಲ್ಲಿಯೇ ಜಯನಗರ ಏಳನೆ ಬ್ಲಾಕ್‌ನಲ್ಲಿ wer 2 


ರಂದು ಹೃದಯಸ್ತಂಭನದಿಂದ ಕಾಲವಾದರು. ಉತ್ತರ 
ಜಿಲ್ಲೆ ಸಂಸ್ಥೆಯು ರ್ಜೂ 12 ರ ಸಂಜೆ ಸ್ಕೌಟ್‌ ಕೇಂದ್ರ 
ಭವನದಲ್ಲಿ ಸಂತಾಪ ಸೂಚನೆ ನಡೆಸಿತು. 


Prime Minister Shield Competition 
for the Year 1978.79. 

The last date for sending the Regist- 
ration fee for the Prime Minister Shield 
Competition to the State Headquarters is 
10th July 1978. 


ತ 


“Sri Audikesavalu seems to have 


ಹೊಂದಿದಂತೆ ಬೇರೆಬೇರೆ ಪದಕಗಳನ್ನು ಕೊಡಲಾಗುವದು. 
ಅವನು ನಿಜವಾದ ಸ್ಕೌಟು ಎನಿಸುವನು. ಒಮ್ಮೆ ಸ್ಕೌಟು 
ಆದವನು ಯಾವಾಗಲೂ ಸ್ಕೌಟ್‌, Once a Scout, 
Always a Scout’, ಹೀಗೆ ಬಾಲಕರು ಸ್ಕೌಟ್‌ 
ಸಂಸ್ಥೆಯ ಮುಖ್ಯಪುರುಷರಾದ ಲಾರ್ಡ್‌ ಬೇಡನ್‌. 
ಪೊವೆಲ್ಲರು ಹಾಕಿಕೊಟ 3, ಸನ್ಮಾರ್ಗದಲ್ಲಿ ಮುಂದೆ ಮುಂದೆ 
ನಡೆಯುವರು. 

""ಹೀಗೆ ಸ್ಕೌಟು ಜನರಲ್ಲಿ ಧೈರ್ಯ, ಸ್ಥ ರ್ಯ 
ಮತ್ತು ಶಿಸ್ತುಗಳನ್ನು ತುಂಬಲು, ದೇಶವನ್ನು ಅಭಿವೃದ್ಧಿ 
ಪಥದಲ್ಲಿ ಸಾಗಿಸಲೂ ಒಂದು ಅತ್ಯುತ್ತಮ ಸಂಸ್ಥೆ ಮತ್ತು 
ಮಾರ್ಗವಾಗಿದೆ. 


ಸುರೇಶ್‌ ಆರ್‌. ಹೆಗ್ಡೆ, ಪಿ.ವಿ.ಎಂ.ಕೆ. ಸ್ಕೌಟ್‌. 


REVIEW: 


Training Notes for Pack Scouters 
Preliminary Course, stencilled copies by | 
Sri S. Audikesavalu, Leader Trainer (Cubs) 
and State | 


(Scouts), 


Commissioner 
the 


Organising 
prepared specially for 
members of the Training Team (Cub Scout- 
Ing) is a very useful, helpful, informative 
Booklet to assist and guide Assistant 
Leader Trainer (Cubs) in particular, as to 
facilitate them to do justice to the job and 
also ensure uniformity in our State, in 
particular. The Booklet is well commended 
by our State Training Commissioner 
(Scouts) Sri K. B. Nanjappa, as is seen 
from the Foreward on the first page. 
spent 
considerable time and bestowed a lot of 
care and thought, in bringing over this 


publication--: our hearty congrats to him. 


ಸುದಿ ಸಮಾಚಾರಗಳು 


. ಮೈಸೂರು ನಗರ ಜಿಲ್ಲಾ ಗೈಡ್‌ ಕ॥ ಶ್ರೀಮತಿ 
ದೇವಕಿಸಿಂಗ್‌ ಅವರ 78 ಮಾರ್ಚ್‌ 7 ರ ಸಂಜೆ ಚಾಮ 
ರಾಜನಗರದ ರೋಟರಿ ಕ್ಲಬ್‌ನಲ್ಲಿ ಸೌಟ್‌ ಮತ್ತು ಗೈ ಡ್‌ 
ಬಗೆಗೆ ಭಾಷಣ ಮಾಡಿ ಸಭೀಕರಿಗೆ ಈ ವರೆವಿಗೆ ತಿಳಿಯದೆ 
ಇದ್ದ ಅನೇಕ ವಿಚಾರಗಳನ್ನು ಈ ಸಂಸ್ಥೆಯ ಕುರಿತು 
ತಿಳಿಯಪ ಡಿಸಿದರು. 


ಮೈಸೂರು ನಗರದಲ್ಲಿ ಕಬ್‌ ಚಟುವಟಿಕೆಗಳನ್ನು 
ಪುನರುಜ್ಜೀವಿಸಲು ಸಾಧ್ಯವಾಗುವಂತೆ ನಗರದ ಅಭ್ಯರ್ಥಿ 
ಗಳಿಗಾಗಿಯೇ ಕೇಂದ್ರ ಕಛೇರಿಯವರು ಜಿಲ್ಲಾ ಸ ಸಂಸ್ಥೆಯ 
ಮೂಲಕ ಮಾರ್ಚ್‌ 22 ರಿಂದ 29 . ಪೂರ್ತಿ ನಂಜನ 
ಗೂಡಿನ ಪ್ರವಾಸೀ ಮಂದಿರದಲ್ಲಿ ಒಂದು ಪರಿಚಯತ್ಮಾ ಕ 


ಹಾಗೂ ಪ್ರಾಥಮಿಕ ಕಬ್‌ ಮಾಸ್ಟರುಗಳ ಶಿಕ್ಷಣ ಶಿಬಿರ" 


ಏರ್ಪಡಿಸಿದ್ದರು, ಆರು ಮಜಾ ಸೇರಿದಂತೆ 
21 ಮಂದಿಗೆ ಮಂಡ್ಯದ ಲೀಡರ್‌ ಟ್ರೈನರ್‌ ಶ್ರೀ. ಕೆ. 
ಕೃಷ್ಣಮೂರ್ತಿಯವರು, ಬೆಂಗಳೂರಿನ ಎಂ. ವೆಂಕಟ 
ಕೃಷ್ಣಪ್ಪ, ಮಡಕೇರಿಯ ಶ್ರೀ. ಎಸ್‌ ಪೂಣಚ್ಚೆ ಮತ್ತು 
ಮೈಸೂರಿನ ಪುಟ್ಟರಾಜು ಅವರ ಸಹಾಯದಿಂದ ಉತ್ತಮ 
ಶಿಕ್ಷಣ ನೀಡಿದರು. ರಾಜ್ಯ ಸ್ಕೌಟ್‌ ಕ॥ ಶ್ರೀ: ವಿ. ಪಿ. 
ದೀನದಯಾಳುನಾಯ್ಡು , ಕಾರ್ಯದರ್ಶಿ ಶ್ರೀ ಎನ್‌. ನಂಜುಡ 
ಸ್ವಾಮಿ, ನಂಜನಗೂಡಿನ ತಹಸೀಲ್ದಾರರು, ನಗರ ಜಿಲ್ಲಾ 
: ಕ॥ ಶ್ರೀ ಲಕ್ಷ್ಮೀನರಸಿಂಹಯ್ಯ, ರಾಜ್ಯದ ಸ. ಸ್ಕೌಟ್‌ Sil 
ಹಾಗೂ ಮೈಸೂರು ವಿಭಾಗದ ಜಾಯಿಂಟ್‌ ಡಿ. ಪಿ. ಐ. 
ಶ್ರೀ ಅನಂತವಿಟ್ಕಲರಾಯರು ಮುಂತಾದವರು ಶಿಬಿರಕ್ಕೆ 
ಭೇಟಿ ನೀಡಿದ್ದರು. ಜಿಲ್ಲಾ ಕಾರ್ಯದರ್ಶಿ ಶ್ರೀ ರಾಜ 
ಗೋಪಾಲರು ಕ್ವಾರ್ಟರ್‌ ಮಾಸ್ಟರ್‌ ಅಪ್ಪುಸ್ವಾಮಿ 
ಯವರ ದಂದ ಉತ್ತಮ ವ್ಯವ; ಸ್ಮೈಮಾಡಿದ್ದ ರು. 
ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಎಸ್‌. ಮಲ್ಲೇಗ್‌ಡರು 


£9 
ಸಹ ಆಗಾಗ ಭೇಟಿಯಿತ್ತು ಕೃಷ್ಣಮೂರ್ತಿಯವರಿಗೆ 
ನೆರವಾಗಿದ್ದ ರು. 


J 


ಕೊಂಡಜ್ಜಿ ಶಿಬಿರ ಕ್ಷೇತ್ರದಲ್ಲಿ ರಾಜ್ಯ ಸಂಘಟನಾ 
ಸ್ಕೌಟ್‌ ಕ॥ ಶ್ರೀ ಏಸ್‌. ಆದಿಕೇಶವಲು | ಮಾರ್ಚ್‌ 
24 ರಿಂದ 31 ಪರ್ಯಂತ ಬಳ್ಳಾರಿಯ ಶ್ರೀ ವೆಂಕಣ್ಣ 
ಮತ್ತು ನಾಗರಾಜರಾಯರು, ದಾವಣಗೆರೆಯ ಎನ್‌. ಎಂ. 
ಗುರುಸ್ವಾಮಿ ಮುಂತಾದವರ ಸಹಾಯದಿಂದ ಒಂದು 
ಪರಿಚಾತ್ಮಕ ಹಾಗೂ ಪ್ರಾಥಮಿಕ ಕಬ್‌ ಮಾಸ್ಟರ್‌ ಶಿಕ್ಷಣ 


3 ಶಿಬಿರವನ್ನು ನಡೆಯಿಸಿಕೊಟ್ಟರು. 


ಚಿತ್ರದುರ್ಗ All ಮೊಳಕಾಲ್ಮೂರಿನ ಸ್ಕೌಟ್‌ 
ಮಾಸ್ಟರುಗಳನ್ನು ಮಾರ್ಚ್‌ 12 ರಂದು ಬೆಂಗಳೂರಿನ 
ಶ್ರೀ ಎಂ. ವೆಂಕಟಕೃಷ್ಣಪ್ಪನವರು ಭೇಟಿ ಮಾಡಿ ವಿಚಾರ 
ವಿನಿಮಯ ನಡೆಯಿಸಿದರು. 


ಬೆಂಗಳೂರು ಉತ್ತರ ಜಿಲ್ಲೆಯ ಎಲ್ಲಾ ಸ್ಕೌಟರು 


ಗಳ ಸಭೆಯು ಮಾರ್ಚ್‌ 11 ರಂದು ಸ್ಕೌಟ್‌ ಕೇಂದ್ರ 


ಕಛೇರಿ ಭವನದಲ್ಲಿ ಜಿಲ್ಲಾ ಕ॥ ಮೇಜರ್‌ ಎಂ. ಆರ್‌. 
ನಾರಾಯಣಸಿಂಗ್‌ರ ಅಧ್ಯಕ್ಷತೆಯಲ್ಲಿ ನಡೆದ 78-79ನೇ 
ವರ್ಷದ ಕಾರ್ಯಕ್ರಮಗಳನ್ನು ಚರ್ಚಿಸಿ ಅವಶ್ಯಕ ಕ್ರಮ 
ಗಳನ್ನು ಕೈಗೊಳ್ಳಲು ತಕ್ಕ ಏರ್ಪಾಟುಗಳನ್ನು ಮಾಡ 
ಲಾಯಿತು. 


ಬೆಂಗಳೂರು ಉತ್ತರ ಜಿಲ್ಲೆಯ ಲಾಲ್‌ 
ಬಹದ್ದೂರ್‌ ಶಾಸ್ತ್ರೀಜಿ ಸ್ಕೌಟ್‌ ಮಂಡಲದ ಸಭೆಯು 


ಮಾರ್ಚ 13 ರಂದು ಮಹಿಳಾ ಸೇವಾಸಮಾಜದಲ್ಲಿ 
ಶ್ರೀ ಕೆ. ಕಾಶೀನಾಥರ ಅಧ್ಯಕ್ಷತೆಯಲ್ಲಿ ನಡೆಯಿತು. 


ಡಾ॥ ಎಸ್‌. ಬಿ. ಕೌಶಿಕರು ಉಪಸ್ಸಿ ತರಿದ್ದ ರು. ಮಂಡ 
ಲಿಯ ಅಧ್ಯಕ್ಷರನ್ನಾಗಿ ಫ್ರೀ ನಾಗೇಶ ರನ್‌ ಮತ್ತು 


ಖಜಾಂಚಿಗಳನ್ನಾಗಿ ಶ್ರೀ ನಾಗರಾಜ್‌ರನ್ನು ಒಮ್ಮತದಿಂದ 
ಚುನಾಯಿಸಲಾಯಿತು. 


13 


ದಕ್ಷಿಣ ಕನ್ನಡ ಜಿಲ್ಲೆಯ ಆಳಿಕೆಯಲ್ಲಿ 78 ರ ಮೇ 

8 ಮತ್ತು 12 ರಿಂದ ಅನುಕ್ರಮವಾಗಿ ಸ್ಕೌಟ್‌ ಮಾಸ್ಟರ್‌ 
ಮತ್ತು ಕಬ್‌ ಮಾಸ್ಟರ್ಸ್‌ ಶಿಕ್ಷಣ ಶಿಬಿರಗಳು 
ಶ್ರೀ ಎಂ. ಗೋಪಾಲಕೃಷ್ಣರಾವ್‌, ALT(S) ಮತ್ತು 
ಶ್ರೀ ಕೆ. ಕೃಷ್ಣಮೂರ್ತಿ LT (೮) ರವರ ನೇತೃತ್ವದಲ್ಲಿ 
ಏರ್ಪಟ್ಟಿದ್ದು ತಾ| 19 ರಂದು ಮುಕ್ತಾಯವಾದವು. 
ಸ್ಕೌಟ್‌ ವಿಭಾಗದಲ್ಲಿ 13 ಅಭ್ಯರ್ಥಿಗಳೂ, ಕಬ್‌ ವಿಭಾಗ 
ದಲ್ಲಿ 10 ಮಂದಿ ಮಹಿಳಾ ಅಭ್ಯರ್ಥಿಗಳೂ ಸೇರಿ ಒಟ್ಟು 
15 ಮಂದಿ ಶಿಕ್ಷಣ ಪಡೆದರು. ಆಳಿಕೆಯ ಲೋಕಸೇವಾ 
ವೃಂದ ಮತ್ತು ಬಂಟ್ವಾಳದ ಸ್ಕೌಟ್‌ ಗೈಡ್‌ ಲೊಕಲ್‌ 
ಸಂಸ್ಥೆಯು ಉತ್ತಮ ವ್ಯವಸ್ಥೆಯನ್ನು ಮಾಡಿದ್ದುದು ಶಿಬಿರ 
ಗಳ ಯಂಶಸಿ ಗೆ ಸಾಧನವಾಯಿತು. ಲೋಕಸೇವಾವ 1 OTST 
ಖಜಾಂಚಿಯವರೂ; ಶ್ರೀ ಎಂ. ಈಶ್ವರಭಟ್ಟ ರು ಮತ್ತು 
ಶ್ರೀ ಎಂ. ಗಂಗಾಧರಭಟ್ಟರು. ಅಧ್ಯಕ್ಷರೂ ಬೃಹತ್‌ 
ಶಿಬಿರಾಗ್ನಿ ಮತ್ತು ಮುಕ್ತಾಯ ಸಮಾರಂಭಗಳಲ್ಲಿ 
ಪಾಲ್ಗೊಂಡಿದ್ದು ತಮ್ಮ ಅಪಾರ ಮೆಚ್ಚು ಗೆಯನ್ನು ಸೂಚಿಸಿ 
ದರು. ಇಲ್ಲಿನ ಪಿನಿ ) ಪಾಲರು ಮತ್ತು ಸಹಾಯಕ ಸ್ಕೌಟ್‌ 


ಕಮೀಷನರ್‌ರಾದ ಶ್ರೀ ಬ, ನಾರಾಯಣರಾವ್‌ರವರ 
ಸೇವೆಯು ಅನುಪಮವಾದದು. ಕಾರ್ಯಕ್ರಮಗಳಲ್ಲಿ ಹೊರ 
ಸಂಚಾರ ಮತ್ತು ಸಾಹಸದಿಂದ ಕೂಡಿದ "ಕುರುಡನ ಓಣಿ' 
ಅತ್ಯಂತ ಕುತೂಹಲಕಾರಿಯಾಗಿದ್ದವು. ಹೊರಸಂಚಾರ 
ದಲ್ಲಿ ಅಬಿರಾರ್ಥಿಗಳನ್ನು ಭೇಟಿ ಮಾಡಲು ವೇಷಾಂತರ 
ದಿಂದ ತಡವಾಗಿಹೋದ ಶ್ರೀ ಗೋಪಾಲಕೃಷ್ಣರಾವ್‌, 
ಶ್ರೀ ಹೊಳ್ಳು ಮತ್ತು ಶ್ರೀ ಬಿ. ನಾರಾಯಣರಾಯರನ್ನು 
ಶಿಕ್ಷಣಾರ್ಧಿಗಳು ಕೂಡ ಗುರುತಿಸಲಾರದೆ ಚಕಿತಗೊಂಡರು. 
BIS ಯಶಸ್ಸಿಗೆ ಕಬ್‌ ಉಡ್‌ ಬ್ಯಾಡ್ಜ್‌ ಹೋಲ್ಡರ್‌ 
ಶ್ರೀ ಕೆ. ಜನಾರ್ಧನರಾವ್‌ ಮತ್ತು ಕಾರ್ಯದರ್ಶಿ ಶ್ರೀ ಕೆ. 
ಅನಂತರಾಮಯ್ಯ ಹಾಗು ಶ್ರೀ ಕೃಷ್ಣರಾಜಶೆಟ್ಟಿಯವರು 
ಬಹಳ ಮಟ್ಟಿಗೆ ಕಾರಣರು. | 

ಕರಾವಳಿಯ ಪಶ್ಚಿಮ ಘಟ್ಟದ ಕಣಿವೆಯಲ್ಲಿ ನೆಲೆಸಿ 
ಲೋಕ ಕಲ್ಯಾಣಕ್ಕಾಗಿ ತ್ಯಾಗ ಜೀವನ ನಡೆಸುತ್ತಿರುವ 
ಉತ್ತಮ ನಾಯಕರಿರುವ ಈ ಪರಿಸರ ತರಬೇತಿ ಶಿಬಿರ ಗಳಿಗೆ 
ಒಂದು ಬಗೆಯ ಶೋಭೆ, ಸ್ಫೂರ್ತಿ ಮತ್ತು ಸೇವಾ SB, 
ತೆಯ ವಾತಾವರಣವನ್ನು ಸಹಜ ರೀತಿಯಲ್ಲಿ ಕಲ್ಲಿ ಸಿದ್ದಿ ತು. 


8ನೆಯ ಭಾರತ ರಾಷ್ಟ್ರೀಯ ಜ೦ಬೋರಿ | 


ಭಾರತ್‌ ಸ್ಕೌಟು ಗೆ ೈಡ್‌ಗಳ ರಾಷ್ಟ್ರ ಯ ಜಾಂಬೋ 
ರಿಗಳು ಈ ವರೆವಿಗೆ ಹೈದರಾಬಾದ್‌ (1953). ಜೈಪುರ 
(ರಾಜಸ್ಥಾನ), ಬೆಂಗಳೂರು, ಅಲಹಾಬಾದ್‌ (ಉತ್ತಠ 
ಪ್ರದೇಶ). ಕಲ್ಯಾಣಿ, ಕಲ್ಕತ್ತ, (ಪಶ್ಚಿಮ ಬಂಗಾಳ), ಅತಿ 
ಕ್ಷೇತ್ರ ಬೊಂಬಾಯಿ (ಮಹಾರಾಷ್ಟ್ರ) ಮತ್ತು ಫೆ ಜಬಾದ್‌- 
ದೆಹಲಿ (ಹರಿಯಾಣ, 197 5)ಗಳಲ್ಲಿ ಏಳು ಬಾರಿ ಸೇರಿದ್ದು 
ಇದೀಗ ಎಂಟನೆಯ ಜಾಂಬೋರಿಯು ತಮಿಳುನಾಡಿನ 
ರಾಜಧಾನಿ ಮದ್ರಾಸ್‌ ಬಳ 1979 ಜನವರಿ 18 ರಿಂದ 
22 ಪರ್ಯಂತ ಸೇರುವುದಾಗಿ ನಿಶ್ಚಯವಾಗಿದೆ. 

ಜಾಂಬೋರಿಯ ಸ್ಥಳ ಮದ್ರಾಸ್‌ ಮಹಾನಗರದ 
ತಾಂಬರಂ ವಿಸ್ತರಣದ ಸಮೀಪದಲ್ಲಿ ನೂತನ ಉಪನಗರ 


ವಾಗಿ ರೂಪುಗೊಳ್ಳು ತ್ತಿರುವ ಮೂರಿ ಮಲೈನಗರದ 


ವಿಶಾಲ ಬಯಲಲ್ಲಿದೆ. ಭಾಗಿಗಳು ಜನವರಿ 17ಕ್ಕೆ ಬಂದು 
23 ರಂದು ಹಿಂದಿರುಗಬಹುದು. ಇಪ್ಪತ್ತುಸಾವಿರಕ್ಕೆ ಜನ 
ವಸತಿಯನ್ನು ಗುಡಾರಗಳಲ್ಲಿ ಏರ್ಪಡಿಸಲಾಗುವದು. 
ಮದ್ರಾಸು ತಿರುಚಿಯ ರಾಜಮಾರ್ಗದಲ್ಲಿ ಮದ್ರಾಸಿಗೆ 45 
ಕಿಲೋಮೀಟರಲ್ಲಿರುವ ಇದರ ಸಮೀಪದ ರೈಲ್ವೈಸ್ಪೇರ್ಷ 
ಎಗ್ಮೋರ್‌ ಅಥವಾ ಪಾರ್ಕರ್ಟೌನಿಂದ ರಾಮೇಶ್ವರದ 
ಕಡೆಗಿರುವ ಮೀಟರ್‌ಗೇಜ್‌ ರೇಲುವೆಯ T FEO 
ತೂರ್‌, ಮೀನಂಬಾಕಂ ಸಮೀಪದ ವಿಮಾನ ನಿಲ್ದಾಣ. 


14 


«ಸಮಾಜ ಅಭಿವೃದ್ದಿಗಾಗಿ” ಎಂಬುದು ಈ 
ಜಾಂಬೋರಿಯ ಸೂಕ್ತ. ಪೆಟ್ರೋಲ್‌ ಅಥವಾ ಟ್ರೂಪ್‌ 
ಗಳ ಸೀಮೆಯಣ್ಣೆ ಸ್ಟೌವ್‌ಗಳಲ್ಲಿ ಅಡುಗೆ ಮಾಡಿಕೊಳ್ಳ 
ಬಹುದು. ಎಣ್ಣೆ, ಅಡುಗೆಗೆ ಬೇಕಾದ ವಸ್ತುಗಳು ಎಲ್ಲ ಅಲ್ಲೆ 
ಖರೀದಿಗೆ ದೊರೆಯುತ್ತವೆ. ಸ್ಥಾ _ವಲಂಬನೆ ಅಗತ್ಯ. ವಸ್ತು 
ಪ್ರದರ್ಶನ, ಚಮತ್ಕಾರ ಪ್ರದರ್ಶನ, ಕಲಾ ಪ್ರದರ್ಶನ. 
ಗ್ರಾಮಜಾತ್ರೆ, ಜನಪದ ಗೀತ ನಾಟ್ಕ ಇತ್ಯಾದಿ, 
ಹೊರನೋಟಗಳು ಮುಂತಾದುವಿದೆ. 

ಬರುವ ಸ್ಕೌಟು ಗೈಡುಗಳಿಗೆ ಹದಿಮೂರು 
ವಯಸ್ಸು ತುಂಬಿರಬೇಕು. ಆರೋಗ್ಯ ದೇಹದಾರ್ಥ್ಯದ 
ಸರ್ಟಿಫಿಕೇಟ್‌ ಎರಡನೆದರ್ಜೆಪ್ರಶಸ್ತಿ, ಕ್ಯಾಂಪರ್‌ ಅಡುಗೆ 
ಸೇರಿದಂತೆ ನಾಲ್ಕಾದರೂ ಪ್ರವೀಣತಾ ಪದಕ ಅಗತ್ಯ. 
ರಿಜಿಸ್ಪೇರ್ಷ ಫೀ ಇಪ್ಪತ್ತೈದು ರೂ.ಗಳನ್ನು ಒಬ್ಬೊಬ್ಬ 
ರಿಗೂ 1978 ಜುಲೈ 31ರ ಒಳಗಾಗಿ ತಲುಪಿಸಬೇಕು. 

ಶ್ರೀಯುತ ಆರ್‌ ಎಸ್‌ -ಧೀಮನ್‌ರು ನಿರ್ದೇಶಕರು. 

ಈಗಿನಿಂದ ಸಿದ್ದರಾಗಿ ಸಕಾಲದಲ್ಲಿ ನೊಂದಾಣಿಸಿ, 
ತಂಡ ತಂಡವಾಗಿ ಬನ್ನಿ. ಆನಂದಿಸಿ. ಹಳಬರ ಹೊಸಬರ 
ಗೆಳೆತನ ಬೆಳೆಸಿ. ಬಾಲಕ ಬಾಲಕಿಯರಿಗೆ ಜೀವಮಾನದಲ್ಲಿ 
ಇದೊಂದೇ ಅವಕಾಶ ಬನ್ನಿ ಬನ್ನಿ! 


ಹಾ ಖಾಲಟಟ 


ಸ್ಪಾರ್ಥಿ 


ಉಲಾಸ್‌! 
ES) 


ಲೇಖಕಿ : ಜಯಲಕ್ಷ್ಮಿ ಶ್ರೀನಿವಾಸನ್‌, 


ಉಕ EPHE 


3 (ಹಿಂದಿನ ಸಂಚಿಕೆಯಿಂದ) 


ಬೆಳಿಗ್ಗೆ ಎಂಟು ಘಂಟೆಯ ಸಮಯ ಜಾನಕಮ್ಮ] ನ 


ಮನೆಯ ಬೀದಿಯ ಬಾಗಿಲ ಘಂಟೆ ಬಾರಿಸಿತು, ಕೈ AOA : 


ವನ್ನು ಅಷ್ಟಕ್ಕೇ ಬಿಟ್ಟು ಆಕೆ ಬಂದು ಬಾಗಿಲು ತೆರೆದು 
ನೋಡಿದರು, WS, ರ ಮನೆ ಕೆಲಸದವಳು, 
ಜಾನಕಿ ಏನೇ ನಂಜಿ? ಏನು ವಿಷಯ ?”’ 
ನಂಜಿ "ನಿಮಗೆ ಫೋನ್‌'' ಬಂದೈತೆ. ನಿಮ್ಮ 
ಅತ್ತಿಗೆ ಲಲಿತಮ್ಮ “ಫೋನ್‌ ಮಾಡವ್ರೆನ್ನೇ. ರಾತ್ರೇ ಆ 
ಪಾಟೀ ಮಳೇ ಹುಯ್ತಲ್ಲಾ, ಅವರ ಮನೇ ಕಾಂಪೌಂಡ್‌ 
ತೋಟದಾಚೆ ಮಾವಿನಕಾಯಿ, ` ಹಣ್ಣು ಹೀಚು, 
ಟೊಮೋಟೋ. ಇನ್ನೂ ತರಕಾರಿಗೈಲ್ಲಾ ಅಷ್ಟೊಂದು 
ಉದ್ರುಹೋಗ್ಹೇಯಂತೆ, ನಿಮ್ಮನ್ನೂ ಉಲ್ಲಾ ) ARRE 
ರ್ನೂವೇ ಈಗ್ಲೇ ಬರಹೇಳವ್ರೆ. ಅದೇನೋ ಸ ಸಾಮಾನು 
ಬೇಕೆಂದು ನಿನ್ನೇ ಹೇಳಿದ್ರಂತೆ. ಅದ್ನೊವೇ ತರ್ನೈಳವ್ರೆ. 
ನಾಬರ್ಲೆ e ತಾಯಿ”? ಎಂದಂಸುರಿ, ರಟ 
ಜಾನಕೀ ಉಲ್ಲಾಸನನ 2ಕೂಗಿಕರೆದಳು- "ಉಲ್ಲಾಸ್‌ 
ಲಲ್ಲೀ ಅತ್ತೆ ನಮ್ಮನ್ನು ಬರೆಹೇಳಿ “ಫೋನ್‌” ಮಾಡಿದ 
gog. ಭಾರೋ, ಹೋಗಿ ಬರೋಣ. ಅವರಲ್ಲಿಗೆ 
ತೆಗೆದುಕೊಂಡು ಹೋಗಲು ತುಂಬ ಸಾಮಾನಿವೆ. 
ನನ್ನೊಬ್ಬ ಳಿಂದ ಹೊರಲು ಸಾಧ್ಯವಿಲ್ಲ”' ಅಂದಳು, 
ಉಲ್ಲಾಸನಂತೂ ಇನ್ನೂ 'ಹಾಸಿಗೆಯಿಂದಲೇ ಎದ್ದಿರ 
ಲಿಲ್ಲ! ಮಲಗಿದಂತೆಯೇ «ನಾನು ಬರೋಲ್ಲ. ಬೇಕಾದರೆ 
ನಿನ್ನ ಸಹಾಯಕ್ಕೆ ರವಿಯನ್ನು ಕರೆದುಕೊಂಡು ಹೋಗು, 
ನನಗೆ ಕಾಫೀ-ತಿಂಡೀ ಮೋಜಿನ ಮೇಲಿಟ್ಟು ಹೋಗು 
ಬೀದಿಯ ಬಾಗಿಲು ಎಳಕೊಂಡು ಹೋಗಷ್ಟೆ. ಆಮೇಲೆ 
ನಾನು ಬಂದು ಚಿಲಕ ಹಾಕುತ್ತೇನೆ'' ಎಂದು ಉತ್ತರ 
ವಿತ್ತನು 


ಜಾನಕಿ ಮತ್ತೇನು ತಾನೇ ಮಾಡಬಲ್ಲರು. ಪಾಪ, 
ತನ್ನ ಮನೆಯ ತೋಟದಲ್ಲಿ ಹೂಕುಯ್ದು ಎತ್ತಿದ್ದ ರವಿ 
ಯನ್ನು ಕೂಗಿ ಕೂಗಿ ಕರೆದು ""ರವಿ, ಕೊಂಚ ನಮ್ಮ 
ಅತ್ತಿಗೆಯ ಮನೆಗೆ ಹೋಗಿ ಬರಬೇಕಿತ್ತು. ಅವರಲ್ಲಿಗೆ 
ಕೊಂಡೊಯ್ಯಲು ಸಾಮಾನು ಸ್ವಲ್ಪ ಹೆಚ್ಚಾ ಗೇ ಇವೆ, 
ನನ್ನೊಡನೆ ಬರುವಿಯಾ ?”’ ಸಂಕೋಚದಿಂದ 
ಕೇಳಿದರು. 

ರವಿ ""ಓ “ರೆಡಿ” (ತಯಾರು)''. 

ಜಾನಕಿ ""ನಿಮ್ಮಜ್ಜನ ಹತ್ತಿರ?” 

ರವಿ ""ನಾನು ಮನೆಗೆ ಹಿಂದಿರುಗಿ ಬರುವವರೆವಿಗೆ 
ಇದಿರು ಮನೆ ಗೋಪಾಲ್‌ ಇರುತ್ತಾನಷ್ಟೆ. ಇಗೋ, 
ಓಡಿ ಹೋಗಿ, ಅವನನ್ನು ಕರತಂದು ಅಜ್ಜನ ಬಳಿ ಕುಳ್ಳಿ 
ರಿಸ ಬರುತ್ತೇನೆ. ಅವನಿಗಿಪ್ಪು “(comics)” 
ಕಾಮಿಕ್ಸ್‌ ಕತೆ ಪುಸ್ತಕಗಳನ್ನು ಕೊಟ್ಟು ಹೋದರೆ, 
ಓದುತ್ತಾ ಕುಳಿತಿರುತ್ತಾನೆ' ಬಟು ಇದಿರು ಮನೆ 
ಯತ್ತ ಓಡಿಹೋದನು. 


X X X X 


ಅಮ್ಮನೂ, ರ ಸಾಮಾನುಗಳನ್ನು ಹೊರ 
ಲಾರದೆ ಹೊರುತ್ತಾ ಬಸ ಸ್ಟಾಂಡಿಗೆ ಹೋದ ಬಳಿಕ, 
ಉಲ್ಲಾಸ್‌ ಹಾಸಿಗೆಯಿಂದ aes ಬಂದು ಬೀದಿಯ 
ಬಾಗಿಲ ಚಿಲಕ ಹಾಕಿದನು. GR ಅವನಿಗೆ ಯಾಕೋ 
ಬಲು ಬೇಜಾರಾಯಿತು, ರವಿಗೆ ಬದಲು ತಾನೇ 
ಅಮ್ಮನ ಜೊತೆಯಲ್ಲಿ ಸೋದರತ್ತೆಯ ಮನೆಗೆ ಹೋಗ 
ಬಹುದಾಗಿತ್ತು ಎಂದವನಿಗೆ ತೋರಿತು. ಸಾಮಾನು 


1೨ 


ಹೊರಲು ಬೇಜಾರು ಪಟ್ಟೆನಲ್ಲಾ, ಲಲ್ಲೀ ಅತ್ತೇ ಭರ್ಜರೀ 
ಅಡಿಗೆ ತಯಾರಿಸಿರುತ್ತಾಳೆ. ರವೀನೂ, ಅಮ್ಮನೂ 
ಪಟ್ಟಾಗಿ ಉಂಡು ಬರುತ್ತಾರೆ. ಆದರೆ...,ಆದರೆ, ಈ 
ಅಮ್ಮನ ಜೊತೆಗೆ ಹೋಗಿ ಬರುವುದು ಬಲು ಬೇಜಾರಪ್ಪ. 
ಇಷ್ಟೊಂದು ಹೊರೆ ಹೊತ್ತುಕೊಂಡು ಹೋಗಬೇಕು. 
ಹಿಂತಿರುಗಿ ಬರುವಾಗಲೂ ಅಷ್ಟೆ. ಮತ್ತಷ್ಟು ಹೊತ್ತು 
ತರಬೇಕಾಗಬಹುದು. ಅವರೇ ಹೊತ್ತು ತರಲಿ. ನಾನಿಲ್ಲೇ 
ಹಾಯಾಗಿ ಕುಳಿತು ಆಟವಾಡುತ್ತಿರುತ್ತೇನೆ.” ಎಂದಂದು 
ಸಮಾಧಾನ ತಂದುಕೊಂಡನು. ಅವನ ಎಳೆಯ ಮನಸ್ಸಿ 
ನಲ್ಲಿ ಒಂದು ಕಡೆ ಆಲಸ್ಯ ತೋರಿತು, ಮತ್ತೊಂದೂ ಕಡೆ 
ರವಿಯ ಮೇಲೆ ಹೊಟ್ಟೆಯಕಿಚ್ಚೂ ಎದ್ದಿತು. ತನ್ನ 
ಸೋದರತ್ತೆಯ ಮನೆಯಲ್ಲಿ ಅವನೇಕೆ ಔತಣ ಉಂಡು 
ಬರಬೇಕು ? ಸಾಮಾನು ಹೊರುವ ನೆಪದಲ್ಲಿ wurde 
ಔತಣ ಉಂಡು ತೇಗಿ ಬರುತ್ತಾನಷ್ಟೆ” ಎಂದು ರೇಗಿ 
ಕೊಂಡನು. 


ಹನ್ನೊಂದು ಘಂಟೆಯ ವೇಳೆ. ಅಗೋ, ಅಮ್ಮನೂ: 
ರವಿಯೂ ಎರಡು ಕೈಗಳಲ್ಲೂ ಬುಟ್ಟಿಗಳನ್ನೂ, ಚೀಲ 
ಗಳನ್ನೂ ಹಿಡಿದು ಬಂದು ನಡುಮನೆಯಲ್ಲಿಟ್ಟರು, 

ಜಾನಕಿ “ರವಿ, ನನಗೀಗ ಅಡಿಗೆ ಮಾಡಿ ಬಡಿಸಲು 
ನನಗೆ ಸಾಧ್ಯವಿಲ್ಲ” ಎಂದರು. 

ರವಿ “ಮತ್ತೆ, ನಾನೀಗ ಹಸಿವಿನಿಂದ ಸಾಯು 
ತ್ರಿದ್ದೇನೆ? ಅತ್ತೆಯಾದರೂ ನನಗೆ ಏನಾದರೂ ತಿನ್ನಲು 


ಲೈ 
& 
0:8 
ಜಕ್ಕ 
© 
el 
Le 
re 

RU) 


ಜಾನಕಿ "ಹೂಂ, ಕೋ, ಈ ಡಬ್ಬಿಯಲ್ಲಿ ಮಜ್ಜಿಗೆ 
ಯನ್ನ, ಉಂಡೆ ಮಾವಿನಕಾಯಿ, ಉಪ್ಪಿನಕಾಯಿ ಕಳುಹಿ 
ದ್ದಾಳೆ. ಊಟಕ್ಕೇಳು” ಎಂದಂದು, ತಾನು ತಂದ ಚೀಲ 


ಒಂದರಿಂದ ಒಂದು ಎವರ್‌ ಸಿಲ್ವರ್‌ ಡಬ್ಬಿಯನ್ನು 
ತೆಗೆದು ಮೇಜಿನ ಮೇಲಿಟ್ಟಳು. 

` ಇ «7: ಜಿ | 

ಉಲ್ಲಾಸ ಥೂ, ಇಷ್ಟೇನೇ! ನೀವಿಬ್ಬರೂ 


ಹೊಟ್ಟೆತುಂಬ ಔತಣದೂಟ ಮಾಡಿ ಬಂದಿರೇನು ?” 
ರಾಮಂ “ಹೌದು, ನಾವೆಷ್ಟು- ಸಾಮಾನುಗಳನ್ನು 
ಹೊತ್ತುಕೊಂಡು ಹೋಗಿ ಕೊಟ್ಟೆವು? ಅವರ ತೋಟ 
ದಲ್ಲಿ ನಿನ್ನೆಯ ಭಾರಿ ಮಳೆಗೆ ಉದುರಿ ಎಲ್ಲೆಲ್ಲೂ ಎರೆ 
ಚಾಡಿದ್ದ ಮಾವಿನಕಾಯಿ, ಮಾವಿನಹಣ್ಣು, ಸೀಬೆ 


10 


ಹಣ್ಣು, ಟೊಮೇಟೋ, ತರಕಾರಿಗಳು....ಎಲ್ಲವನ್ನೂ 
ಆರಿಸಿ, ಅಚ್ಚುಕಟ್ಟಾಗಿ ಬುಟ್ಟಿಗಳಲ್ಲಿ. ತುಂಬಲು ನೆರ 
ವಾದೆವು, ತೋಟವನ್ನು ಚೊಕ್ಕಟ ಮಾಡಿದೆವು. ನಿನ್ನ 
ಸೋದರತ್ತೆಯೂ, ಭಾವನವರೂ ರವಿಯನ್ನು ಬಹಳ 
ಮೆಚ್ಚಿಕೊಂಡರು, ಅವನಿಗೊಂದು ಹೊಸ ಫೌಂಟೆನ್‌ಪೆನ್‌ 


ಕೊಟ್ಟರು. ನೀನು ಬಂದಿದ್ದರೆ ನಿನಗೂ ಸಿಗುತ್ತಿತ್ತು l 


ಲೋ ರವೀ! ಲಲ್ಲೀ ಅತ್ತೆ ನಿನಗೆ ಕೊಟ್ಟ ಮಾವಿನಕಾಯಿ 
ಉಪ್ಪಿನಕಾಯಿ ACT ಮನೆಯಲ್ಲಿ ಮಾಡಿದ “ಜಾಂ” Bex 
ಮರೆಯಬೇಡ, ಥ್ಯಾಂಕ್‌ ಯೂ ರವಿ, ನಿನ್ನ ನೆರವಿಲ್ಲ 
ದಿದ್ದರೆ ಈ ಹೊತ್ತು ನಾನೂ, ಲಲ್ಲೀ ಅತ್ತೆಗೂ ಬಹಳ 
ತೊಂದರೆ ಆಗುತ್ತಿತ್ತು.,..” 
ರವಿ ""ನಾನೆಂತಹ ವುಹಾಸಹಾಯ ಮಾಡಿದೆ 
ನೆಂದು ನೀವೆಲ್ಲರೂ ಇಷ್ಟು ಹೊಗಳುತ್ತೀರಿ” ಉಲ್ಲಾಸ್‌ 
ಬಂದಿದ್ದರೂ ಆತನೂ ಇವೆಲ್ಲ ಸಹಾಯಮಾಡುತ್ತಿದ್ದನು. 
ಅಲ್ಲವೇ? ಮಾಮೀ, ನಾನು ತಂದ ಎರಡು ಬುಟ್ಟಿ 
ಗಳನ್ನೂ ಇಲ್ಲಿಟ್ಟಿದ್ದೇನೆ. ನೋಡಿ ನಾನು ಬರಲೇ?” 
ಮಾಮಿ "ಈ ಎರಡು ಬುಟ್ಟಿಗಳನ್ನೂ ನೀನೇ 
ತೆಗೆದುಕೊಂಡು ಹೋಗು ಲಲ್ಲೀ. ಇವೆರಡನ್ನೂ ನಿನಗೇ 
ಕೊಟ್ಟಳು. ಒಂದರಲ್ಲಿ ಹಣ್ಣುಗಳೂ, ತರಕಾರಿಗಳೂ 
ತುಂಬಿವೆ. ಮತ್ತೊಂದರಲ್ಲಿ ಜಾಂ ಶೀಶೆಗಳೂ, ಉಪ್ಪಿನ 
ಕಾಯಿ ಶೀಶೆಗಳೂ ಇವೆ. ಎಲ್ಲವನ್ನೂ ನಿಮ್ಮ ಮನೆಯಲ್ಲಿ 
ತೆಗೆದಿಟ್ಟುಕೊಂಡು ಖಾಲೀ ಬುಟ್ಟಿಗಳನ್ನು ಮಾತ್ರ 
ವಾಪಸು ಕಳುಹು, ಸಾಕು. ದೇವರು ನಿನ್ನನ್ನು ಯಾವಾ 
ಗಲೂ ಚೆನ್ನಾಗಿ ಕಾಪಾಡಲಿ ಹೋಗಿ ಬಾ, ಮಗೂ, 
ತೋಟದಲ್ಲಿ ನೀನೇ “ಲೀಡರಾ'ಗಿ ನಿಂತು. ಎಲ್ಲ ಕೆಲಸ 
ವನ್ನೂ ಬಹಳ ನಾಜೂಕಾಗಿ, ಅಚ್ಚುಕಟ್ಟಾಗಿ ನಿರ್ವಹಿಸಿ 
ಬಿಟ್ಟೆ !! ನೀನೇ ನಿಜವಾದ ಸ್ಕೌಟ್‌ ! ನಮ್ಮ ಉಲ್ಲಾಸ್‌ 
ಬರೀ ಅಲಂಕಾರ ವಿದ್ಯಾರ್ಥಿ, ಸ್ಕೌಟ್‌ ತರಗತಿಗೆ 
ಟೀಕಾಗಿ ಯೂನಿಫಾರಂ ಧರಿಸಿಕೊಂಡು ಹೋಗಿ ಬರುತ್ತಾ 
ಮನಸಾರ ಪರೋಪಕಾರ ಮಾಡಬೇಕು. 


ಚೆನ್ನಾಗಿತ್ತು. ನಿಮ್ಮತ್ತೆಯ ಮಕ್ಕಳು ಬಲು ಜಾಣರಪ್ಪ ! 
ಲಲನಾ, ಮೀರಾ, ಸುಪ್ರೀತ್‌, ಪ್ರದೀಪ್‌ ನಾನು 


ಎಲ್ಲರೂ ಕೂಡಿ "ಟೀಂ? ವೊರ್ಕ್‌ ಮಾಡಿದೆವು. ಬಳಿಕ 
ನಿಮ್ಮತ್ತೆ ನಮಗೆಲ್ಲಾ ದೊಡ್ಡ ಔತಣವೇ ಕೊಟ್ಟರು. 
ಜಾಂಗೀರಿ, ಹಾಲುಖೀರು, ಬಿಸಿ ಬೇಳೆ, ಹುಳಿಯನ್ನ. 


KS 


ಮೊಸರನ್ನ, ಪೊಟೆಟೋ ಚಿಪ್ಸ್‌, ಗರಿಗೊಬ್ಬಟ್ಟು . 
ಉಲ್ಲಾಸ್‌ “ಸಾಕು ನಿಲ್ಲಿಸು ನಿನ್ನ “ಲಿಸ್ಬನ್ನು' ನನ್ನ 
ನಾಲಿಗೆಯಲ್ಲಿ ನೀರೂರುತ್ತೆ, ಅಮ್ಮ ನನಗೂ ಇಷ್ಟಿಷು 
ತರಬಾರದೀತೇ?'' 

ಅಮ್ಮಾ ""ನೀನೇ ಇಲ್ಲಿ ಉಲ್ಲಾಸವಾಗಿ ಆಡುತ್ತಿ 
ರುವಿ?”” ನಿನಗೇಕೆ ಅವೆಲ್ಲಾ? ನೀನು ನೆರವಿಗೆ ಬರಲಿಲ್ಲ 
ವೆಂದು ನಿನ್ನ ಸೋದರತ್ತೆಗೂ, ಭಾವನವರಿಗೂ ಬಲು 
ಸಿಟ್ಟು ಅದೇಕೇ ಮತ್ತೆ ಅವರು ನಿನಗೇನೂ ಕಳುಹಲಿಲ್ಲ?' 
ಎಂದಂದರು, ಬಳಿಕ, ಸಾಮಾನುಗಳನ್ನು ತೆಗೆದು ಉಗ್ರಾಣ 
ದಲ್ಲಿರಿಸಲು ತೊಡಗಿದಳು. 

ರವಿಯೂ ಸಹ ಬುಟ್ಟಿಗಳನ್ನು ತೆಗೆದುಕೊಂಡು 
ಹೊರಟು ಹೋದನು. ಇತ್ತ, ಉಲ್ಲಾಸನ ಮನಸ್ಸು 
ಬದಲಾಯಿತು. "ಮೈಗಳ್ಳನಾಗಿ ಮನೆಯಲ್ಲಿ ಕುಳಿತು 
ಬಿಟ್ಟೆನಲ್ಲಾ ಅಷ್ಟೊಂದು, ಕೆಲಸ, ಸಡಗರ, ಔತಣ, 


ಕೋಲಾಹಲ, ತಮಾಷೆ--ಎಲ್ಲವೂ ನನ್ನ ಪಾಲಿಗೆ ಇಲ್ಲ 
ವಾಯಿತು... ಇನ್ನು ಮೇಲೆ ನಾನೂ ಜಾಣನಾಗುತ್ತೇನೆ. 
ಅಮ್ಮನಿಗೆ, ಅಪ್ಪಾವರಿಗೆ, ಲಲ್ಲೀ ಅತ್ತೆಗೆ, ಗೆಳೆಯರಿಗೆ 
ಎಲ್ಲರಿಗೂ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ, ರವಿ 
ನಿಜವಾಗಿಯೂ ಒಳ್ಳೆಯ ಹುಡುಗ ನಿಜವಾಗಿಯೂ 
ಅವನೇ ಸ್ಕೌಟ್‌. ನಾನವನನ್ನು ಕಂಡರೆ ಬೇಜಾರು 
ಪಟ್ಟರೂ ಅವನು, ನಾನು, ಲಲ್ಲೀ ಅತ್ತೇ ಮನೆಗೆ ಬಂದು 
ಔತಣದೂಟ ಮಾಡಲಿಲ್ಲವಲ್ಲಾ ಎಂದು ಮರುಗಿದ 
ee `` ಈ ರೀತಿ ಚಿಂತಿಸುತ್ತಿದ್ದನು. 

ಆ ಬಳಿಕ ಉಲ್ಲಾಸ್‌ ನಿಜವಾಗಿಯೂ ಜಾಣ 
ನಾದನು. ಬೊಂಬಾಯಿಂದ ಹಿಂದಿರುಗಿದ ಅವನ ತಂದೆ 
ರಘುರಾಂ ತಮ್ಮ ಹುಡುಗನ ಒಳ್ಳೆತನವನ್ನು ಕಂಡು 
ಆಶ್ಚರ್ಯಗೊಂಡರು. 


ವೃತ್ತ ಪತ್ರಿಕೆ ಹಾಳೆ ಆಟ ಪಟ್ಟಿಗಳ ರಿಲೆ 
ಮರಿಗಳು ಷಟ್ಕಗಳಾಗಿ ಒಬ್ಬರ ಹಿಂದೊಬ್ಬರು ನಿಲ್ಲುವರು. 
1ನೆ ಮರಿಗಳ ಬಳಿ ಎರಡು ಪತ್ರಿಕೆ ಹಾಳೆ ಇರುವದು.ಜಾವ್‌ 
(ಹೊರಡಿ) ಎಂದೊಡನೆ 1ನೆ ಮರಿಗಳು ತಮ್ಮಲ್ಲಿನ ಹಾಳೆ 
ಗಳನ್ನು ನೆಲದ ಮೇಲೆ ಒಂದರ ಮುಂದೆ ಒಂದನ್ನಿರಿಸಿ 
ಒಂದೊಂದರ ಮೇಲೆ ಒಂದೊಂದು ಹೆಜ್ಜೆಯಿಟ್ಟು, ಎತ್ತಿದ 
ಹೆಜ್ಜೆಯ ಕೆಳಗಿನ ಹಾಳೆಯನ್ನು ಇನ್ನೊಂದರ ಮುಂದೆ ಹಾಸಿ 
ಅಲ್ಲಿ ಮತ್ತೆ ಅದೇ ಪಾದ ಊರುವರು. ಹೀಗೆಯೇ 
ಎರಡೇ ಹಾಳೆಗಳನ್ನು ಮುಂದು ಮುಂದೆ ಹಾಸುತ್ತಾ ಅದರ 
ಮೇಲೆಯೇ ನಡೆದು ನಿರ್ದಿಷ್ಟ ಗುರಿ ಮುಟ್ಟಿ, ಎರಡೂ 
ಹಾಳೆಗಳನ್ನು ಕೈಲಿ ಹಿಡಿದು ಹಿಂದಕ್ಕೆ ಓಡಿ ಬಂದು, ಕಾದಿ 
ರುವ ತಮ್ಮ ಷಟ್ಯದ 2ನೆ ಮರಿಗೆ ಕೊಟ್ಟು ತಾವು ಷಟ್ಕದ 
ಹಿಂದೆ ನಿಲ್ಲುವರು. ಬಳಿಕ 2ನೆ ಮರಿಯೂ ಹೀಗೆಯೇ 
ಮಾಡಿ 3ನೆ ಮರಿಗೆ ಹಾಳೆಗಳನ್ನು ತಲುಪಿಸುವನು. ಆಟ 
ಮುಂದುವರೆಯುವದು. ಯಾವ ಷಟ್ಕವು ಎಲ್ಲರೂ 
ಮುಂಚೆ ಗುರಿಮುಟ್ಟಿ ಬರುವರೋ ಆ ಷಟ್ಕವು ಗೆದ್ದಂತೆ. 
ಎಸ್‌. ಆದಿಕೇಶವಲು 
ಬೆಂಗಳೂರು-2 


ಅನುವಾದಕರು : ಸಂಗ್ರಾಹಕರು : 
ಎಂ. ವೆಂಕಟಕೃಷ್ಣಪ್ಪ 


ಅಖಿಲ ಭಾರತ 


Css (J s5 
T$, ಬುಲ್‌ ಬುಲ್ಸ್‌ ಗೀತೆ 


ಎಲ್ಲ ಮರಿಗಳೂ ಬುಲ್‌ ಬುಲ್‌ಗಳೂ 
ಇದನ್ನು ಕಲಿತಿರಲೇ ಬೇಕು. 
ಹಂ ಹೈ ಛೋಟೆ ಛೋಟಿ ಬಾಲ್‌ 
ಹಮಾರಿ ಲೇನಾ ತೂ ಸಂಭಾಲ್‌ 
ಕದಂ ಕದಂ ಪರ್‌ ಕರೇ ಗಲ್ಲಿಯಾ ; 
ಸದ್ಭುದ್ದಿ ದೇನಾ ಭುಲಾ ಗಲ್ಲಿಯಾ ; 
ತುಂಬಿನ್‌ ಕೋನ್‌ Serva ಸಂಭಾಲ್‌ ? 
ಹಂ 0) ಛೋಟಿ ಛೋಟೆ ಬಾಲ್‌ 


ಹಮಾರಿ ಲೇನಾ ತೂ ಸಂಭಾಲ್‌ 


Registered as a Magazine Reg. No. K.R.N.B. 38 


ಕುಟುಂಬದಲ್ಲಿ ಸಂಪಾದನೆ ಮಾಡುವವರು ಯಾರೂ ಇಲ್ಲದೇ ಇದ್ದರೆ ಅಥವಾ 
ಇಡೀ ಕುಟುಂಬದ ಸಂಪಾದನೆ ವರ್ಷಕ್ಕೆ 3,600 ರೂಪಾಯಿಗಿಂತ ಕಡಿಮೆ 
ಇದ್ದರಿ | 


ಆ ಕುಟುಂಬದಲ್ಲಿ ನಿರುದ್ಯೋಗಿ ಪದವೀಧರ ಅಥವಾ ಡಿಸ್ಲೊಮ ಪಡೆದಿರುನವರಿಗೆ 
ಉದ್ಯೋಗ ಖಾತರಿ. 


ಅಂತಹ. ಕುಟುಂಬದ ನಿರುದ್ಯೋಗಿ ಪದವೀಧರರು ಅಥವಾ ALN Dd ಧಾರಿಗಳಿಗೆ 
ರಾಜ್ಯ ಸರಕಾರ ಉದೊ ಗ ಒದಗಿಸುತ್ತದೆ. ಅವರು ವಾಸಿಸುವ A, ಳದ ಹತ್ತಿರ 
ದಲ್ಲೇ 150 ರೂ. ಭತ್ಯ (A ಸ್ಪಸೆಂಡ್‌) ದೊಂದಿಗೆ ಕೆಲಸ ಕೊಡಲಾಗುವದು. 


ಸುಮಾರು 71.700 ನಿರುದ್ಯೋಗಿ ಸ್ನಾ ತಕೋತ್ತರ ಪಧವೀರಧರರು, ಪದವೀಧರರು 
ಮತ್ತು ಡಿಸ್ಲೊನು ಪಡೆದನರು ಉದ್ಯೋಗ ವಿನಿಮಯ ಕೇಂದ್ರಗಳಲ್ಲಿ ರಿಜಿಸ್ಟರ್‌ 
ಮಾಡಿಸಿಕೊಂಡಿದ್ದಾರೆ. ಇವರಲ್ಲಿ ಮೂರನೆಯ ಒಂದು ಭಾಗದಷ್ಟು ಜನರಿಗೆ ಈ 
ಯೋಜನೆಯು ಅನ್ವಯ ವರ್ಷಕ್ಕೆ ಐದು ಕೋಟ ರೂಪಾಯಿ ವೆಚ್ಚದಲ್ಲಿ ಉದ್ಯೋಗ 
ಒದಗಿಸಲಾಗುವದು. 

ಪ ನಿರೋದ್ಯೋಗಿಗಳನ್ನು ಶೈಕ್ಷಣಿಕ ಯೋಜನೆ, ಗ್ರಾಮೀಣ ಆರೋಗ್ಯ ಕಾರ್ಯ 
ಕ್ರಮ, ಆಸ್ಪತ್ರೆಗಳ ಸುಧಾರಣೆ, ಗಾ ಮೀಣ ವಿದ್ಯುಚ್ಛ ಕಿ ಕೈ, ಸಹಕಾರಗಳ ನಿರ್ವಹಣೆ, 
ಕೊಳಚೆ ನಿವಾಸಿಗಳಿಗೆ ತಿಳಿವಳಿಕೆ ನೀಡಿಕೆ ಮತ್ತು ಸಾರ್ವಜನಿಕರ ವಿತರಣೆ ವ್ಯವಸ್ಥೆ 
ಮುಂತಾದ ಕೆಲಸಗಳಲ್ಲಿ ತೊಡಗಿಸಲಾಗುತ್ತದೆ, 


ಕರ್ನಾಟಕ ಬಡವರ ಏಳಿಗೆಗಾಗಿ 
ನಿರಂತರ ಯತ್ನ ಪಡೆಯುತ್ತಿರುವ ರಾಜ್ಯ. 


—ಕರ್ನಾಟಕ ಸರಕಾರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಪ್ರಕಟಣೆ. 


ಅಗಾ ಘಾ ೌಘೌ ಕು ೌ್ಭು ಘೌ ಅಘಾೋಘೋ ಘೂ ಘೂಘಫ ಘೂಘೂಘ)ಘ7/? ನಾರಾ 
Published for the Bharat Scouts and Guides, Karnataka State, State Headquarters, Irwin Circle. 
Bangalore - 560002 by Sri A. D. Anandan, Editor. Printed by Sri A. V. Rego, Technical Director, 
Naveen Mudran, Private Limited, 6/2, Sth Cross, O.T.C. Road, Bangalore - 560 053 


